RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಮೇ ೨, ೨೦೧೩ (ವೈಶಾಖ ೧೨, ಶಕ ವರ್ಷ ೧೯೩೫) ಸಂಚಿಕೆ ೧೮ 
Volume 148 Bangalore, Thursday, May 2, 2013 (Vaishakha 12, Shaka Varsha 1935) Issue 18 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 


ವಿಷಯ : ಉದ್ದೂರು ಆಸ್ಪತ್ರೆ ಕಾವಲು ಬೇಸಾಯ ಸಹಕಾರ ಸಂಘ, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ 
ಇವರಿಗೆ ಭೂಮಿ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 135 ಎಲ್‌ಜಿಎಂ 1964, ದಿನಾಂಕ : 4-1-1967 
2. ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 99 ಎಲ್‌ಜಿಎಂ 1986, ದಿನಾಂಕ : 19-2-94 
3. ಜಿಲ್ಲಾಧಿಕಾರಿಗಳು, ಮೈಸೂರು ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ (2) ಸಿಆರ್‌ : 300/98-99, 
ದಿನಾಂಕ : 7-4-2006 ಮತ್ತು 24-8-2011. 
ಪ್ರಸ್ತಾವನೆ : 

ಮೇಲೆ ಓದಲಾದ (1ರ ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 135 ಎಲ್‌ಜಿಎ೦ 1964, ದಿನಾಂಕ : 4-1-1967ರಲ್ಲಿ 3458-01 ಎಕರೆ 
ಭೂಮಿಯನ್ನು ಗುತ್ತಿಗೆ ಆಧಾರದ ಮೇಲೆ ಉದ್ದೂರು ಆಸ್ಪತ್ರೆ ಕಾವಲು ಬೇಸಾಯ ಸಹಕಾರ ಸಂಘ, ಹುಣಸೂರು ತಾಲ್ಲೂಕು, ಮೈಸೂರು ಇವರಿಗೆ 
ಮಂಜೂರು ಮಾಡಲಾಗಿರುತ್ತದೆ. 

2. ಸದರಿ ಸಂಘವು ಸರ್ಕಾರಿ ಬಾಕಿಗಳನ್ನು ತೀರುವಳಿ ಮಾಡಲು ವಿಫಲವಾದ ಕಾರಣ ಮಂಜೂರಾತಿ ಆದೇಶವನ್ನು ರದ್ದುಗೊಳಿಸಲಾಗಿರುತ್ತದೆ. 
ಆದಾಗ್ಯೂ ಕೆಲವು ಸದಸ್ಯರು ಹಾಗೂ ಸದಸ್ಯರಲ್ಲದವರು ಕಳೆದ 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಕಾರಣ ಜಿಲ್ಲಾಧಿಕಾರಿ, ಮೈಸೂರು ಇವರ 
ಶಿಫಾರಸ್ಸಿನ ಮೇಲೆ, ಮೇಲೆ ಓದಲಾದ ಕ್ರಮಸಂಖ್ಯೆ (2)ರಲ್ಲಿನ ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 99 ಎಲ್‌ಜಿಎಂ 1986 ದಿನಾಂಕ : 16-9-1994ರಲ್ಲಿ 
ಕೆಲವು ಷರತ್ತುಗಳಿಗೊಳಪಡಿಸಿ, 3125.25 ಎಕರೆ ಜಮೀನನ್ನು 1804 ವ್ಯಕ್ತಿಗಳಿಗೆ ಉದ್ದೂರು ಕಾವಲು ಗ್ರಾಮ, ಮೈಸೂರು ತಾಲ್ಲೂಕು ಇವರಿಗೆ 5-00 ಎಕರೆ 
ಜಮೀನಿಗೆ ಸೀಮಿತಗೊಳಿಸಿ ಮಂಜೂರಾತಿ ನೀಡಲಾಗಿರುತ್ತದೆ. ಪ್ರಸ್ತಾಪಿತ ಭೂಮಿಗೆ ಕ್ರಮವಾಗಿ ತರಿ ಹಾಗೂ ಖುಷ್ಕಿ ಪ್ರದೇಶಕ್ಕೆ ಎಕರೆ ಒಂದಕ್ಕೆ ರೂ. 1.000- 
00 ಮತ್ತು ರೂ. 2,000-00 ದರ ನಿಗದಿಪಡಿಸಲಾಗಿರುತ್ತದೆ. 

3. ಗರಿಷ್ಠ 5-00 ಎಕರೆಗೆ ಸೀಮಿತಗೊಳಿಸಿದ ಷರತ್ತಿನ ಹಿನ್ನೆಲೆಯಲ್ಲಿ, 1374.31 ಎಕರೆ ಪ್ರದೇಶದಲ್ಲಿ ಸಾಗುವಳಿ ಮಾಡುತ್ತಿದ್ದ 264 ದೊಡ್ಡ 
ಪ್ರಮಾಣದ ಹಿಡುವಳಿದಾರರ ಪ್ರಕರಣಗಳನ್ನು ಪರಿಗಣಿಸಲಾಗಿರುವುದಿಲ್ಲ. ವಾಸ್ತವವಾಗಿ ಈ 264 ಕುಟುಂಬಗಳು ಈಗ 809 ಕುಟುಂಬಗಳಾಗಿ 
ಪರಿವರ್ತನೆಗೊಂಡು ಸಣ್ಣ ಹಿಡುವಳಿದಾರರಾಗಿ ವರ್ಗೀಕರಿಸಿ ಹೊಸದಾಗಿ ಪರಿಗಣಿಸಬೇಕಾಗಿರುತ್ತದೆ. 

4. ಪ್ರಸ್ತುತ ಜಿಲ್ಲಾಧಿಕಾರಿ, ಮೈಸೂರು ಇವರು 2 ಹೆಕ್ಕೇರು ಜಮೀನು ಮೀರದ ಹಾಗೂ ಭೂಮಿಯನ್ನು ಖರೀದಿಸಿದವರಿಗೆ ಮ೦ಜೂರು ಮಾಡಲು 
ಶಿಫಾರಸ್ಸು ಮಾಡಿರುತ್ತಾರೆ. ಮುಂದುವರೆದು, ಈ 809 ಕುಟುಂಬಗಳು 5 ಎಕರೆಗಿಂತ ಭೂಮಿ ಹೊಂದಿಲ್ಲವೆಂದು ದೃಢಪಡಿಸಲಾಗಿರುತ್ತದೆ. ಅಲ್ಲದೆ, ಕರ್ನಾಟಕ 
ಭೂ ಕಂದಾಯ ಅಧಿನಿಯಮ 1964ರ ಕಲಂ 94(ಎ)(ಬಿ) ಅಡಿಯಲ್ಲಿ ಯಾವುದೇ ಅರ್ಜಿಯನ್ನು ದಾಖಲಿಸಿರುವುದಿಲ್ಲ. ಉಪ ವಿಭಾಗಾಧಿಕಾರಿ, ಹುಣಸೂರು 
ಇವರ ಪತ್ರ ದಿನಾಂಕ : 30-1-2013ರಲ್ಲಿ ವರದಿಯಾದಂತೆ ಮಾರ್ಗಸೂಚಿ ದರ ಹಾಗೂ ಮಾರುಕಟ್ಟೆ ದರ ಈ ಕೆಳಕಂಡಂತಿರುತ್ತದೆ. 














ಗ್ರಾಮ ಮಾರುಕಟ್ಟೆ ದರ ಮಾರ್ಗಸೂಚಿ ಬೆಲೆ (ಎಕರೆ ಒಂದಕ್ಕೆ) 
ಖುಷ್ಕಿ ತರಿ ಖುಷ್ಠಿ ತರಿ 
Aspatre Kavalu 88598 230000 100000 200000 
Udduru Kavalu 143277 227570 90000 180000 























(೮೪೯) 


೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





5. ಮೇಲೆ ಓದಲಾದ (3)ರ ಪತ್ರದಲ್ಲಿ, ಮೈಸೂರು ಜಿಲ್ಲಾಧಿಕಾರಿಗಳು 1374-31 ಎಕರೆ ಪ್ರದೇಶದಲ್ಲಿ ಸಾಗುವಳಿ ಮಾಡುತ್ತಿರುವ 809 
ಕುಟುಂಬಗಳನ್ನು ಸಕ್ರಮಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ 809 ಕುಟುಂಬಗಳ ಪೈಕಿ 119 ಪರಿಶಿಷ್ಟ ಜಾತಿ ಹಾಗೂ 17 ಕುಟುಂಬಗಳು ಪರಿಶಿಷ್ಟ 
ವರ್ಗದ ವ್ಯಕ್ತಿಗಳಾಗಿರುತ್ತಾರೆ. ಉಳಿದ 673 ಕುಟುಂಬಗಳು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. ಪ್ರಸ್ತಾಪಿತ ರೈತರ ವಿವರಗಳು ಈ ಕೆಳಕಂಡಂತಿರುತ್ತವೆ. 

















ಕ್ರಮ ಸಂಖ್ಯೆ ವಿಷಯ ಸ್ಥಳ ವ್ಯಕ್ತಿಗಳ ಸಂಖ್ಯೆ ವಿಸ್ತೀರ್ಣ 
1. Persons who are eligible to get 2 hectares and Uddur Kavalu, 400 638.28 
lesser land Aspatre Kavalu 262 491.09 

2 Persons who have purchased land and eligible Uddur Kavalu 18 42.19 

for grant Aspatre Kavalu 53 70.24 

ಗ Persons who are having lands at Uddur Kavalu Uddur Kavalu 50 74.02 

and Aspatre Kavalu and eligible for grant Aspatre Kavalu 26 61.29 
ಒಟ್ಟು 809 1374.31 























1. ಮಂಜೂರಾದ ಭೂಮಿಯನ್ನು ಖರೀದಿಸಿದ ಕೆಲವೊಂದು ವ್ಯಕ್ತಿಗಳಿಗೆ ಸದರಿ ಭೂಮಿಯನ್ನು ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳು 
ಶಿಫಾರಸ್ಸು ಮಾಡಿರುತ್ತಾರೆ. ಈ 71 (18+53) ವ್ಯಕ್ತಿಗಳು ಮಂಜೂರಾದ ಸರ್ಕಾರಿ ಭೂಮಿಯನ್ನು ಖರೀದಿ ಮಾಡಿರುವುದರಿಂದ ಸದರಿ ಪ್ರಕರಣಗಳು 
ಪರಿಗಣಾರ್ಹವಾಗಿರುವುದಿಲ್ಲ. ಆದಕಾರಣ, ಈಗಾಗಲೇ ಭೂಮಿ ಖರೀದಿಸಿರುವ 71 ವ್ಯಕ್ತಿಗಳನ್ನು ಹೊರತುಪಡಿಸಿ, 1374.31 ಎಕರೆ ಪೈಕಿ 1265.28 
ಎಕರೆಯಲ್ಲಿ ಸಾಗುವಳಿ ಮಾಡುತ್ತಿರುವ 738 ವ್ಯಕ್ತಿಗಳಿಗೆ ಮಾತ್ರ ಮ೦ಜೂರಾತಿ ನೀಡಲು ನಿರ್ಣಯಿಸಿದೆ. 


ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 01 ಎಲ್‌ಜಿಎಂ 2096, ಬೆಂಗಳೂರು, ದಿನಾಂಕ : 21-2-2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 738 ವ್ಯಕ್ತಿಗಳಿಗೆ 1265.28 ಎಕರೆ ಪ್ರದೇಶವನ್ನು ಕರ್ನಾಟಕ ಭೂ ಮಂಜೂರಾತಿ 


ಅಧಿನಿಯಮ 969ರ ನಿಯಮ 27 ರಂತೆ ಮಾರ್ಗಸೂಚಿ ದರವನ್ನು ನಿಗದಿಪಡಿಸಿ ಮ೦ಜೂರು ಮಾಡಲು ಹಾಗೂ ಜಮೀನಿನ ಖುಷ್ಕಿ/ತರಿ 
ವರ್ಗೀಕರಣವನ್ನು ಮಾನದಂಡವನ್ನಾಗಿಟ್ಟುಕೊಂಡು ನೀಡಬೇಕಾದ ಭೂಮಿಯ ಪ್ರಮಾಣವನ್ನು ದಿನಾಂಕ : 1-1-2013ರ ಪಹಣಿಯಂತೆ ನಿಗದಿಪಡಿಸಿ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರದ ಮಂಜೂರಾತಿ ನೀಡಿದೆ. 

1. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 
ಉಪಯೋಗಿಸತಕ್ಕದ್ದು. 

2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 

. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 

4. ಮಂಜೂರು ಮಾಡಲ್ಲಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

5. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 

6. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

7. ಮಂಜೂರಾದ ಜಮೀನು ಫಲಾನುಭವಿಗಳಿಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

8. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ 
ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

9. ಜಿಲ್ಲಾಧಿಕಾರಿಗಳು ಮ೦ಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮ೦ಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊ೦ಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಶಿವಲಿಂಗಯ್ಯ 
ಪೀಠಾಧಿಕಾರಿ, 
P.R. 431 ಕಂದಾಯ ಇಲಾಖೆ (ಭೂ ಮಂಜೂರಾತಿ-2). 


ಜಲ ಸಂಪನ್ಮೂಲ ಸಚಿವಾಲಯ 


ವಿಷಯ : ಗುಲ್ಬರ್ಗಾ ಜಿಲ್ಲೆ, ಆಳಂದ ತಾಲ್ಲೂಕು ಡೊಣ್ಣೂರ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 
ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 

ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇಂ/ 
ಸನೀ(ಉ)ವ/ಬಿಜಾ/ಭೂಸ್ಥಾಪ್ರ/2012-13/5342, ದಿನಾಂಕ : 25-9-2012. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೫೧ 





ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕು ಡೊಣ್ಣೂರ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಡೊಣ್ಣೂರ ಗ್ರಾಮದ ಜಮೀನುಗಳಿಗೆ ಎಲ್‌.ಎ.ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ. 


- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ : 13-3-2003. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ : 14-6-2004. 


ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಆಳ೦ದ ಸಿವಿಲ್‌ ನ್ಯಾಯಾಲಯ 
(ಹಿರಿಯ ಶ್ರೇಣಿ)ದಲ್ಲಿ ದಾಖಲಿಸಿದ್ದ ಎಲ್‌.ಎ.ಸಿ. ಸಂಖ್ಯೆ : 36/2006 ಹಾಗೂ ಇನ್ನಿತರ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರುವ ಆದೇಶಗಳಲ್ಲಿ 
ಪ್ರತಿ ಎಕರೆಗೆ ರೂ. 81,360/-ಗಳ ಭೂಮೌಲ್ಯವನ್ನು ನಿಗದಿಪಡಿಸಿದೆ. ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಕೋಶವು ಕೆಳಕಂಡ ಪತ್ರಗಳಲ್ಲಿ ಅಭಿಪ್ರಾಯ ನೀಡಿದೆ. 





1, ಆರ್‌ಡಿ 976 ಎಲ್‌ಸಿಬಿ 2010, ದಿನಾಂಕ : 19-12-2012. 





2 ಆರ್‌ಡಿ 975 ಎಲ್‌ಸಿಬಿ 2010, ದಿನಾಂಕ : 19-12-2012. 





3. ಆರ್‌ಡಿ 982 ಎಲ್‌ಸಿಬಿ 2010, ದಿನಾಂಕ : 19-12-2012. 





4. ಆರ್‌ಡಿ 979 ಎಲ್‌ಸಿಬಿ 2010, ದಿನಾಂಕ : 19-12-2012. 





5. ಆರ್‌ಡಿ 981 ಎಲ್‌ಸಿಬಿ 2010, ದಿನಾಂಕ : 19-12-2012. 





ಆರ್‌ಡಿ 980 ಎಲ್‌ಸಿಬಿ 2010, ದಿನಾಂಕ : 19-12-2012. 





ಆರ್‌ಡಿ 977 ಎಲ್‌ಸಿಬಿ 2010, ದಿನಾಂಕ : 19-12-2012. 





8. ಆರ್‌ಡಿ 984 ಎಲ್‌ಸಿಬಿ 2010, ದಿನಾಂಕ : 19-12-2012. 





9. ಆರ್‌ಡಿ 983 ಎಲ್‌ಸಿಬಿ 2010, ದಿನಾಂಕ : 19-12-2012. 





10. ಆರ್‌ಡಿ 985 ಎಲ್‌ಸಿಬಿ 2010, ದಿನಾಂಕ : 19-12-2012. 





11, ಆರ್‌ಡಿ 978 ಎಲ್‌ಸಿಬಿ 2010, ದಿನಾಂಕ : 19-12-2012. 





12. ಆರ್‌ಡಿ 132 ಎಲ್‌ಸಿಬಿ 2011, ದಿನಾಂಕ : 9-2-2012. 














ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ : 












































ಕ ಡೊಣ್ಣೂರ ಗ್ರಾಮದ ಪರಿಹಾರ ಮೊತ್ತ 
ಪ್ರ ಎಲ್‌ಎಸಿ ಎಲ್‌ಎಸಿಎ li ವಿಸ್ತೀರ್ಣ ಎ-ಗುಂ ರೂ.ಗಳಲ್ಲಿ ಷ್ಟ 
1. 36/2006 ದ 62/5 0-12 54484 

2; 37/2006 ದ 62/17 0-02 9081 

3. 38/2006 ದ 53/9 0-16 72645 

4. 39/2006 — 56/6 0-02 9081 

ny 40/2006 ದ 62/16 0-02 9081 

6. 41/2006 ದ 57/6 0-13 59024 

7 42/2006 — 53/8 0-20 90806 

8. 43/2006 ದ 62/21 0-06 27242 

9. 44/2006 — 63/2 6-00 1089670 
10. | 45/2006 ದ 66/19 0-25 113507 

1], 46/2006 — 56/5 0-35 158910 
12. | 47/2006 110/4 3-07 576617 
13. | 49/2006 — 113/13 0-09 40863 


























೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 









































ಕ ಡೊಣ್ಣೂರ ಗ್ರಾಮದ ಪರಿಹಾರ ಮೊತ್ತ 

Ur ಎಲ್‌ ಎಸಿ ಎಲ್‌ ಎಸಿಎ ಇನಿ ವಿಸ್ತೀರ್ಣ ಎ-ಗುಂ ರೂ.ಗಳಲ್ಲಿ ವು 

14. | 54/2006 — 65/1 3-04 562996 

15. | 44/2006 157/2010 63/2 6-00 519019 

16. | 45/2006 158/2010 66/19 0-25 54064 

17. | 46/2006 159/2010 56/5 0-35 75690 

18. | 47/2006 160/2010 110/4 3-07 274647 

19. | 54/2006 161/2010 65/1 3-04 268160 
ಒಟ್ಟು 4065586 














ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 138 ಭೂಸ್ವಾಪ್ರ 2012, ಬೆ೦ಗಳೂರು, ದಿನಾಂಕ : 23ನೇ ಫೆಬ್ರವರಿ, 2013. 
ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕು ಡೊಣ್ಣೂರ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಡೊಣ್ಣೂರ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ 
ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಮೊತ್ತ ರೂ. 40,65,586-00ಗಳನ್ನು (ನಲವತ್ತು ಲಕ್ಷದ ಅರವತ್ತೈದು ಸಾವಿರದ ಐನೂರ ಎಂಭತ್ತಾರು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು 
ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1 ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
ಭೂಸ್ವಾಧೀನಕ್ಕೊಳಪಟ್ಟು ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗಿದ್ದಲ್ಲಿ, ಸಂಬಂಧಿಸಿದ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-800-1-00-ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಷೇಂಗಳು-ಇತ್ಯರ್ಥ 

132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ. 40,65,586/-ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2010, ದಿನಾ೦ಕ : 20-10-10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 433 ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಕಂದಾಯ ಸಚಿವಾಲಯ 


ವಿಷಯ : ಚಿಕ್ಕಮಗಳೂರು ತಾಲ್ಲೂಕು ಅಂಬಳೆ ಹೋಬಳಿ, ಮರ್ಲೆ ಗ್ರಾಮದ ಸ.ನಂ. 134 ರಲ್ಲಿ 9-20 ಎಕರೆ ಜಮೀನನ್ನು 
ಇಟ್ಟಿಗೆ ಕಾರ್ಪಾನೆಗೆ ಮೆ: ಸನ್‌ ಸಿಮೆಂಟ್‌ ಬ್ರಿಕ್‌ ಇಂಡಸ್ಟ್ರೀಸ್‌ ಚಿಕ್ಕಮಗಳೂರು ಇವರಿಗೆ ಗುತ್ತಿಗೆ ನೀಡುವ ಬಗ್ಗೆ. 
ಓದಲಾಗಿದೆ : ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ (2) ಸಿಆರ್‌ : 
31/2011-12, ದಿನಾಂಕ : 8-2-2012. 
ಪ್ರಸ್ತಾವನೆ : 
ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ಇವರು ಮೇಲೆ ಓದಲಾದ ದಿನಾಂಕ : 8-2-2012ರ ಪತ್ರದಲ್ಲಿ ಚಿಕ್ಕಮಗಳೂರು 
ತಾಲ್ಲೂಕು, ಅಂಬಳೆ ಹೋಬಳಿ ಮರ್ಲೆ ಗ್ರಾಮದ ರಿ.ಸ.ನಂ. 134ರ 9-20 ಎಕರೆ ಜಮೀನನ್ನು ಮೆ॥ ಸನ್‌ ಸಿಮೆಂಟ್‌ ಇಂಡಸ್ಟ್ರೀಸ್‌, ಚಿಕ್ಕಮಗಳೂರು ಇವರಿಗೆ 
ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡುವ ಬಗ್ಗೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಪ್ರಾದೇಶಿಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನುಸಾರ ಚಿಕ್ಕಮಗಳೂರು ತಾಲ್ಲೂಕು ಅ೦ಬಳೆ ಹೋಬಳಿ ಮರ್ಲೆ ಗ್ರಾಮದ 
ರಿ.ಸ.ನಂ. 134ರಲ್ಲಿ ಒಟ್ಟು 413-12 ಎಕರೆ ಜಮೀನು, ಈ ಪೈಕಿ 3 ಜನರಿಗೆ 2-30 ಎಕರೆ ಮಂಜೂರಾದ ಜಮೀನಾಗಿದ್ದು, 60 ಎಕರೆ ಅರಣ್ಯ ಇಲಾಖೆಗೆ 
ಸೇರಿದ ಜಮೀನು, 254-22 ಎಕರೆ ಜಮೀನು ಗೋಮಾಳ ಜಮೀನಾಗಿರುತ್ತದೆ. ಸದರಿ ಗ್ರಾಮದಲ್ಲಿ ಒಟ್ಟು 741-11 ಎಕರೆ ಗೋಮಾಳ ಜಮೀನಿದ್ದು, 
ಜಾನುವಾರುಗಳ ಸಂಖ್ಯೆ 550 ಆಗಿರುತ್ತದೆ. ಜಾನುವಾರುಗಳಿಗನುಗುಣವಾಗಿ ಗೋಮಾಳ ಜಮೀನಿದ್ದು, ಪ್ರಸ್ತುತ ಜಮೀನನ್ನು ಕಾರ್ಪಾನೆಗೆ ಗುತ್ತಿಗೆ ಆಧಾರದ 
ಮೇಲೆ ಮಂಜೂರು ಮಾಡಬಹುದಾಗಿದೆ. ಎಂದು ಜಿಲ್ಲಾಧಿಕಾರಿಗಳು ಶಿಫಾರಸ್ಸು ಮಾಡಿರುತ್ತಾರೆ. ಕರ್ನಾಟಕ ಭೂ ಕಂದಾಯ ನಿಯಮಾವಳಿ 1966 ನಿಯಮ 
97(4) ರನ್ವಯ ಗೋಮಾಳ ಜಮೀನು ನಿಯಮ 971ರಲ್ಲಿ ನಿಗದಿಪಡಿಸಿರುವ ವಿಸ್ತೀರ್ಣಕ್ಕಿಂತ ಹೆಚ್ಚಾಗಿದ್ದಲ್ಲಿ ಅದನ್ನು ವಿರಹಿತಗೊಳಿಸಲು 
ಜಿಲ್ಲಾಧಿಕಾರಿಯವರಿಗೆ ಅವಕಾಶ ಇರುತ್ತದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೫೩ 





2. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 19(1(ಡಿ) ರನ್ವಯ ಕೈಗಾರಿಕಾ ಉದ್ದೇಶಕ್ಕಾಗಿ ಗುತ್ತಿಗೆ ಆಧಾರದ ಮೇಲೆ 
ಜಮೀನು ಮಂಜೂರು ಮಾಡಲು ಅವಕಾಶ ಇರುವುದಾದರೂ ಆ ಸಂಸ್ಥೆಯು 5 ವರ್ಷಗಳಿಂದ ಅಸ್ವಿತ್ವದಲ್ಲಿರಬೇಕಾಗಿರುತ್ತದೆ. ಅದರೆ ಸದರಿ ಪ್ರಕರಣದಲ್ಲಿ 
ಮಂಜೂರಾತಿ ಕೋರಿರುವ ಸಂಸ್ಥೆಯು ದಿನಾಂಕ: 9-9-2010ರಲ್ಲಿ ನೋಂದಣಿಯಾಗಿರುತ್ತದೆ. 

3. ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ :- 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 34 ಎಲ್‌ಜಿಯು 2012, ಬೆಂಗಳೂರು, ದಿನಾಂಕ : 25-2-2013. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ॥ ಸನ್‌ ಸಿಮೆಂಟ್‌ ಇಂಡಸ್ಟ್ರೀಸ್‌ರವರಿಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 
1969ರ ನಿಯಮ 27 ರಲ್ಲಿನ ಅಧಿಕಾರವನ್ನು ಚಲಾಯಿಸಿ ನಿಯಮ 19(1)(ಡಿ) ನ್ನು ಸಡಿಲಿಸಿ ಸದರಿ ಸಂಸ್ಥೆಗೆ ಚಿಕ್ಕಮಗಳೂರು ತಾಲ್ಲೂಕು, ಅಂಬಳೆ 
ಹೋಬಳಿ ಮರ್ಲೆ ಗ್ರಾಮದ ರಿ.ಸ.ನಂ. 134ರಲ್ಲಿ 9-20 ಎಕರೆ ಜಮೀನನ್ನು ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಪ್ರಸಕ್ತ ಮಾರುಕಟ್ಟೆ ದರದ ಶೇ. 10 
ರಷ್ಟನ್ನು ಗುತ್ತಿಗೆ ದರ ನಿಗದಿಪಡಿಸಿ 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಲು 
ಆದೇಶಿಸಿದೆ. 

1. ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು. 

2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 

3. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 

4. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

5. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 

6. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

7. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 

8. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು. 

9. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ 
ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

10. ಜಿಲ್ಲಾಧಿಕಾರಿಗಳು ಮ೦ಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮ೦ಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಶಿವಲಿಂಗಯ್ಯ 
ಪೀಠಾಧಿಕಾರಿ, 
P.R. 434 ಕಂದಾಯ ಇಲಾಖೆ (ಭೂ.ಮಂ-2). 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ: ಬೀದರ್‌ ನಗರದಲ್ಲಿ ರೈಲ್ವೆ ಲೆವೆಲ್‌ ಕ್ರಾಸಿಂಗ್‌ ಸಂಖ್ಯೆ 43& ರಲ್ಲಿ ಅಶೋಕ ಹೋಟೆಲ್‌ ಹತ್ತಿರ ರಸ್ತೆ ಕೆಳ 
ಸೇತುವೆಯ ಅಪ್ರೋಚ್‌ ರಸ್ತೆ ನಿರ್ಮಾಣ ಮಾಡಲು ಆಡಳಿತಾತ್ಮಕ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1 ಪತ್ರ ಸಂಖ್ಯೆ: ಮುಇಂ (ಉ)/ ತಾಸ-4/ಸಇ೦-1/ಬೀದರ್‌/2011-12/05519, ದಿನಾಂಕ 6.09.2011 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರಿಂದ. 
2. ಸರ್ಕಾರದ ಪತ್ರ ಸಂಖ್ಯೆ ಮೂಅಇ 63 ರಾರಾಹೆ 2009, ದಿನಾಂಕ 17-11-2011. 
3. ಪತ್ರ ಸಂಖ್ಯೆ ಮುಇ೦ (ಉ)/ ತಾಸ-4/ಸಇಂ-1/ಬೀದರ್‌/2011-12/09374, ದಿನಾಂಕ 13.12.2011 
ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ). ಧಾರವಾಡ ಇವರಿಂದ. 


ಮೇಲೆ ಓದಲಾದ ಕ್ರಸಂ. (1ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು ರೈಲ್ವೆ ಮತ್ತು ರಾಜ್ಯ 
ಸರ್ಕಾರದ ಸಹಭಾಗಿತ್ವದಲ್ಲಿ ಬೀದರ್‌ ನಗರದಲ್ಲಿನ ರೈಲು ಮಾರ್ಗದಲ್ಲಿ ಬರುವ ಲೆವೆಲ್‌ ಕ್ರಾಸಿಂಗ್‌ ಸಂಖ್ಯೆ 434 ರಲ್ಲಿ (ಅಶೋಕ ಹೋಟೆಲ್‌ ಹತ್ತಿರ) ರಸ್ತೆ 


೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 





ಕೆಳ ಸೇತುವೆಯ ಕೂಡು ರಸ್ತೆಗಳ ನಿರ್ಮಾಣಕ್ಕೆ ಅಂದಾಜು ವೆಚ್ಚ ರೂ.580.00 ಲಕ್ಷಗಳಾಗುತ್ತದೆಂದು ತಿಳಿಸುತ್ತಾ, ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವಂತೆ ಕೋರಿರುತ್ತಾರೆ. 


2. ಮೇಲೆ ಓದಲಾದ ಕ್ರಸಂ. (2)ರ ಸರ್ಕಾರದ ಪತ್ರದಲ್ಲಿ ಬೀದರ್‌ ನಗರದಲ್ಲಿನ ವಿವಿಧ ಎಲ್‌.ಸಿ.ಗಳ ಬದಲಿಗೆ ರಸ್ತೆ ಕೆಳಸೇತುವೆ ನಿರ್ಮಾಣ 
ಮಾಡುವ ಬಗ್ಗೆ ಕ್ರೋಢೀಕೃತ ಅಂದಾಜು ಪಟ್ಟಿಯನ್ನು ತಯಾರಿಸಿ ರೈಲ್ವೆಯ ಮೇಲು ಸಹಿಯೊಂದಿಗೆ ಪ್ರಸ್ತಾವನೆಯನ್ನು ಕಳುಹಿಸುವಂತೆ ಮುಖ್ಯ 
ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರನ್ನು ಕೋರಲಾಗಿತ್ತು. 


3. ಮೇಲೆ ಓದಲಾದ ಕ್ರಸಂ. (3)ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ಉತ್ತರ), ಧಾರವಾಡ ಇವರು 3 ರಸ್ತೆ ಕೆಳ 
ಸೇತುವೆಗಳಿಗೆ ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಗಳು ಬೀದರ್‌ ನಗರದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿದ್ದು, ಈ ರಸ್ತೆ ಕೆಳಸೇತುವೆಗಳ ಕೂಡು ರಸ್ತೆ ಹಾಗೂ 
ಕೂಡು ರಸ್ತೆ ನಿರ್ಮಾಣದಲ್ಲಿ ಬರುವ ಯುಟಿಲಿಟಿಗಳನ್ನು ಸ್ಥಳಾಂತರಿಸುವ ಬಗ್ಗೆ ಕ್ರೋಢೀಕೃತ ಅಂದಾಜು ಪಟ್ಟಿಯನ್ನು ತಯಾರಿಸಲು 
ಸಾಧ್ಯವಾಗುವುದಿಲ್ಲವೆಂದು ತಿಳಿಸುತ್ತಾ, ರಸ್ತೆ ಕೆಳಸೇತುವೆಗಳ ಕೂಡು ರಸ್ತೆ ಹಾಗೂ ಯುಟಿಲಿಟಿ ಸ್ಥಳಾಂತರಿಸುವ ಬಗ್ಗೆ ಪ್ರಸ್ತಾವನೆಯ ವಿವರಗಳು 
ಕೆಳಕಂಡಂತಿದ್ದು, ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಅಂದಾಜು ವೆಚ್ಚ ರೂ. 580.00 ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವಂತೆ 
ಕೋರಿರುತಾರೆ. 


(ಲಕ್ಷ ರೂ.ಗಳಲ್ಲಿ) 








1) ಕೂಡು ರಸ್ತೆ ನಿರ್ಮಾಣ ದ 220.00 
2) ಭೂಸ್ವಾಧೀನ ದ 202.37 
3) ವಿದ್ಯುತ್‌ ಕಂಬಗಳ ಸ್ಥಳಾಂತರ ದ 1.20 
4) ನೀರು ಸರಬರಾಜು ಮತ್ತು ಪೈಪ್‌ ಸ್ಥಳಾಂತರ ದ 30.00 
5) ಹಾಲಿ ಕಟ್ಟಡದ ತೆರವುಗೊಳಿಸಲು — 95.00 
6) ಓ.ಎಫ್‌.ಸಿ. ಕೇಬಲ್‌ ಸ್ಥಳಾ೦ತರ — 5.00 
7) ಸರ್ವಿಸ್‌ ರಸ್ತೆ ನಿರ್ಮಾಣ ದ 20.00 
8) ಟೆಂಡರ್‌ ಪ್ರೀಮಿಯಂ ದ 6.43 

ಒಟ್ಟು 580.00 

4. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 52 ರಾರಾಹೆ 2011, ಬೆಂಗಳೂರು, ದಿನಾಂಕ : 19-07-2012 


ಪ್ರಸಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೀದರ್‌ ನಗರದಲ್ಲಿನ ರೈಲು ಮಾರ್ಗದ ಮಧ್ಯದಲ್ಲಿ ಬರುವ ಲೆವೆಲ್‌ ಕ್ರಾಸಿಂಗ್‌ ಸಂಖ್ಯೆ 
434 ರಲ್ಲಿ (ಅಶೋಕ ಹೋಟೆಲ್‌ ಹತ್ತಿರ) ರಸ್ತೆ ಕೆಳಸೇತುವೆಯ ಕೂಡು ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆಯಿಂದ ಕೈಗೆತ್ತಿಕೊಳ್ಳಲು ರೂ. 580.00 (ರೂಪಾಯಿ ಐನೂರ ಎಂಬತ್ತು ಲಕ್ಷಗಳು ಮಾತ್ರ) ಲಕ್ಷಗಳ ಅಂದಾಜು ವೆಚ್ಚಕ್ಕೆ 
ಭೂಸ್ವಾಧೀನ ವೆಚ್ಚವನ್ನು ಹೊರತುಪಡಿಸಿ ರಾಜ್ಯ ಹಾಗೂ ರೈಲ್ವೆ ಮಂತ್ರಾಲಯ ಶೇಕಡ 50:50 ರಷ್ಟು ವೆಚ್ಚ ಭರಿಸಲು ಈ ಕೆಳಕಂಡ ಷರತ್ತಿಗಳಿಗೊಳಪಟ್ಟು 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 
* ಆಡಳಿತಾತ್ಮಕ ಅನುಮೋದನೆ ನೀಡಿರುವ ವೆಚ್ಚಕ್ಕೆ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
೪. ಯೋಜನೆಗೆ ಕಾಲಮಿತಿಯನ್ನು ನಿಗದಿಪಡಿಸಿ ಆ ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
* ಕಾಮಗಾರಿಯಲ್ಲಿ ಹೆಚ್ಚಳ/ಪರಿಷ್ಕೃತ ಅಂದಾಜು ವೆಚ್ಚವನ್ನು ಸರ್ಕಾರವು ಪರಿಗಣಿಸುವುದಿಲ್ಲ. 
* ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸದಿದ್ದಲ್ಲಿ ಲೋಕೋಪಯೋಗಿ ಇಲಾಖೆಯೇ ಹೆಚ್ಚುವರಿ ಮೊತ್ತವನ್ನು 
ಭರಿಸತಕ್ಕದ್ದು. 
ಎ 
* ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಾಗ ಕೆಟಪಿಪಿ ಕಾಯ್ದೆಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 
2. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 284 ವೆಚ್ಚ-1/2012, ದಿನಾಂಕ 07-04-2012 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ. ಸಂಪತ್‌ ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 453 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೫೫ 





ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪ, ನಿವೃತ್ತ ಎ.ಸಿ.ಪಿ. ರವರಿಗೆ ವಿಧಿಸಿದ್ದ ದಂಡನೆ ಮಾರ್ಪಡಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಒಸಾಇ 287 ಪೊಸಿಪ 2002, ದಿನಾಂಕ 28-11-2002. 
2. ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶ ದಿನಾಂಕ 23-05-2007. 
3.  ಹೊಲೀಸ್‌ ಮಹಾ ನಿರ್ದೇಶಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ : ಸಿಬಿ (5) 29/ 2002-03, 
ದಿನಾಂಕ 26-07-07. 
4. ಸರ್ಕಾರದ ಆದೇಶ ಸಂಖ್ಯೆ : ಓಇ 201 ಪೊಸಇ 2007, ದಿನಾಂಕ 01-01-2008. 
5. ಪೊಲೀಸ್‌ ಮಹಾ ನಿರ್ದೇಶಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ : ಸಿಬಿ (5) 29/ 2002-03, 
ದಿನಾಂಕ 28-09-2010. 
6. ಕಾರಣ ಕೇಳುವ ನೋಟೀಸ್‌ : ಸಂಖ್ಯೆ ಒಳ 201 ಪೊಸಇ 2007, ದಿನಾಂಕ 12.09.2011. 
7. ಸಮ ಸಂಖ್ಯೆಯ ಪತ್ರ ದಿನಾಂಕ 28-11-2012. 
8. ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ ಇವರ ಪತ್ರ ಸಂಖ್ಯೆ: ಪಿಎಸ್‌ಸಿ 154/ 
ಸಿಎನ್‌ಎಸ್‌ 12, ದಿನಾಂಕ 29-01-2013. 


ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪ ಇವರು ಈ ಹಿಂದೆ ಸಹಾಯಕ ಆಯುಕ್ತರು (ಟ್ರಾಫಿಕ್‌) (ಪಶ್ಚಿಮ) ವಿಭಾಗ, ಬೆ೦ಗಳೂರು ನಗರ, ಈ ಹುದ್ದೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಇವರು ತಮ್ಮ ಇತರ ಸಹೋದ್ಯೋಗಿಗಳೊಂದಿಗೆ ಸೇರಿ, ಶ್ರೀ ಸಯಿನುದ್ದೇನ್‌ ಎಂಬ ಕ್ಯಾಲಿಕಟ್‌ (ಕಲ್ಲಿಕೋಟೆ)ಯ ಚಿನ್ನದ 
ವ್ಯಾಪಾರಿಗೆ ಸೇರಿದ ರೂ.19.00 ಲಕ್ಷಗಳನ್ನು ಅವರ ನೌಕರರೊಬ್ಬರು ಬಸ್ಸಿನಲ್ಲಿ ಬೆಂಗಳೂರಿನಿಂದ ಕಲ್ಲಿಕೋಟೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ, ಬಸ್ಸನ್ನು 
ನಿಲ್ಲಿಸಿ ಸದರಿ ನೌಕರರನ್ನು ಎಳೆದುಕೊಂಡು ಹೋಗಿ, ಹಣವನ್ನು ಕಸಿದುಕೊಂಡು, ಸದರಿ ಕಸಿದುಕೊಂಡ ಹಣವನ್ನು ಇತರ ಸಹೋದ್ಯೋಗಿಗಳೊಂದಿಗೆ 
ಹಂಚಿಕೊಂಡರು ಎಂಬ ಆಪಾದನೆಗೆ ಒಳಗಾಗಿದ್ದರು. ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪ ರವರು ಇತರ ಸಹೋದ್ಯೋಗಿಗಳೊಂದಿಗೆ ಷಾಮೀಲಾಗಿ ಹಣ ಕಸಿಯುವ 
ಯೋಜನೆಯನ್ನು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆಯನ್ನು ಐಪಿಸಿ ಸೆಕ್ಟನ್‌ 365, 384, 419 ಮತ್ತು 120 (ಬಿ) 
ರೆ/ಏ 34 ರನ್ವಯ ದಿನಾಂಕ 03-09-2002 ರಂದು ದಾಖಲಿಸಲಾಗಿತ್ತು. ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರು ಪ್ರಕರಣ ದಾಖಲಾದ ದಿನದಿಂದಲೇ 
ನಾಪತ್ತೆಯಾಗಿದ್ದು, ಇವರನ್ನು ಪತ್ತೆ ಹಚ್ಚಲು ತೆಗೆದುಕೊ೦ಡ ಎಲ್ಲಾ ಕ್ರಮಗಳು ವ್ಯರ್ಥವಾದವು. ಚೀಫ್‌ ಮೆಟೊಪಾಲಿಟನ್‌ ಮ್ಯಾಜಿಸ್ಟ್ರೇಟ್‌, ಬೆಂಗಳೂರು ನಗರ, 
ಇವರು ಸಿ.ಆರ್‌.ಪಿ.ಸಿ. ಸೆಕ್ಷನ್‌ 82 ಮತ್ತು 83 ರನ್ವಯ ಅರ್ಜಿದಾರರನ್ನು ನಾಪತ್ತೆ ಆಸಾಮಿ ಎಂದು ಘೋಷಿಸಿ, ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರ ಆಸ್ತಿಯನ್ನು 
ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶಿಸಿದ್ದರು. ತದನ೦ತರ ಡಿಜಿ ಮತ್ತು ಐಪಿಜಿ ರವರು ತಮ್ಮ ಪತ್ರ ದಿನಾ೦ಕ 15-10-2002 ರಲ್ಲಿ ಅರ್ಜಿದಾರರನ್ನು 
ನ್ಯಾಯಾಲಯ ನಾಪತ್ತೆ ಆಸಾಮಿ ಎಂದು ಘೋಷಿಸಿದ್ದರಿಂದ, ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರನ್ನು ವಿಚಾರಣೆ ನಡೆಸದೆ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಗಳು, 1965ರ ನಿಯಮ 9(1) ರೆ/ವಿ ಭಾರತ ಸಂವಿಧಾನದ ಅನುಚ್ಛೇದ 311 (2)(ಬಿ) ರನ್ವಯ ಸೇವೆಯಿಂದ ವಜಾಗೊಳಿಸಲು 
ಶಿಫಾರಸ್ಸು ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರು ನಾಪತ್ತೆಯಾಗಿದ್ದು, ನ್ಯಾಯಾಲಯ ಇವರ ಇರವು ಎಲ್ಲಿಯೂ 
ಗೊತ್ತಾಗದೆ ನಾಪತ್ತೆ ಆಸಾಮಿ ಎಂದು ಘೋಷಿಸಿದ್ದರಿಂದ ಮತ್ತು ಇವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಎಲ್ಲಾ ಕಮಗಳು ನಿರರ್ಥಕವಾದುದರಿಂದ, ಇವರ 
ವಿರುದ್ಧ ವಿಚಾರಣೆ ನಡೆಸುವುದು mMpractica ಎ೦ದು ನಿರ್ಧರಿಸಿ, ಉಲ್ಲೇಖ (1) ರಲ್ಲಿರುವ ಆದೇಶದಲ್ಲಿ ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರನ್ನು ಸೇವೆಯಿಂದ 
ವಜಾಗೊಳಿಸಿ ಆದೇಶ ಹೊರಡಿಸಿತ್ತು. 


ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರು ಕೆ.ಎ.ಟಿ. ಯಲ್ಲಿ ಅರ್ಜಿ ಸಂಖ್ಯೆ : 349 ಮತ್ತು 350/2003 ಅನ್ನು ದಾಖಲಿಸಿ, ದಿನಾಂಕ 20-10-2002 
ಆದೇಶವನ್ನು ಮತ್ತು ಇವರನ್ನು ಸೇವೆಯಿಂದ ವಜಾಗೊಳಿಸಿದ ಆದೇಶ ದಿನಾಂಕ 28-11-2002 ರ ಆದೇಶಗಳನ್ನು ರದ್ದುಪಡಿಸಬೇಕೆಂದು ಕೋರಿದ್ದರು. 
ಕೆ.ಎ.ಟಿ. ಸದರಿ ಅರ್ಜಿಯನ್ನು ಪರಿಗಣಿಸಿ ತನ್ನ ದಿನಾಂಕ 23-05-2007ರ ತೀರ್ಪಿನಲ್ಲಿ ದಿನಾಂಕ 20-10-2002ರ ನಾಪತ್ತೆ ನೋಟೀಸನ್ನು ಮತ್ತು 
ಇವರನ್ನು ಸೇವೆಯಿಂದ ವಜಾಗೊಳಿಸಿದ ದಿನಾಂಕ 28-11-2002ರ ಆದೇಶವನ್ನು ರದ್ದುಗೊಳಿಸಿತು. ನ್ಯಾಯಾಲಯವು ಈ ಅರ್ಜಿಯನ್ನು ತಾಂತ್ರಿಕ ಕಾರಣದ 
ಹಿನ್ನೆಲೆಯಲ್ಲಿ ಪರಿಗಣಿಸಿದ್ದು, ೧91! ಆಧಾರದ ಮೇಲೆ ಪರಿಗಣಿಸಿರುವುದಿಲ್ಲ. ಕೆ.ಎ.ಟಿ.ಯು ಡಿ.ಜಿ ಮತ್ತು ಐಜಿಪಿ ರವರು ನೀಡಿದ ಮಾಹಿತಿಯ ಆಧಾರದ 
ಮೇಲೆ ಸರ್ಕಾರವು ಏಕಪಕ್ಷೀಯವಾಗಿ ಶ್ರೀ ಬೆಳ್ಳಿಯಪ್ಪನವರನ್ನು ವಜಾಗೊಳಿಸಿರುತ್ತದೆಯೇ ವಿನಃ ಸ್ವಾಭಾವಿಕ ನ್ಯಾಯದ ಆಧಾರದ ಮೇಲೆ 
ವಜಾಗೊಳಿಸಿರುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿರುತ್ತದೆ. ಆದರೂ, ಸರ್ಕಾರ ಹೊಸದಾಗಿ ಕಾನೂನಿನ್ವಯ ವಿಚಾರಣೆ ನಡೆಸಿ ಹೊಸದಾಗಿ ಆದೇಶಗಳನ್ನು 
ಹೊರಡಿಸಲು ಕೆ.ಎ.ಟಿ. ಅಡ್ಡಿ ಮಾಡುವುದಿಲ್ಲವೆಂದು ಉಲ್ಲೇಖ(2) ರಲ್ಲಿರುವ ಆದೇಶದಲ್ಲಿ ತಿಳಿಸಿರುತ್ತದೆ. 


ಸರ್ಕಾರವು ಉಲ್ಲೇಖ (4) ರಲ್ಲಿರುವ ಆದೇಶದಲ್ಲಿ ಶ್ರೀ ಬೆಳ್ಳಿಯಪ್ಪ ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಿ, ಇಲಾಖಾ ವಿಚಾರಣೆಗೆ 
ಆದೇಶಿಸಲಾಯಿತು. ಶಿಸ್ತು ನಡವಳಿಯ ಎಲ್ಲಾ ಕಾನೂನು ಮತ್ತು ಅವಕಾಶಗಳ ಅನ್ವಯ ಮತ್ತು ಸ್ವಾಭಾವಿಕ ನ್ಯಾಯದಂತೆ ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರು 
ತಮ್ಮನ್ನು ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳನ್ನು ನೀಡಿ ವಿಚಾರಣೆಯನ್ನು ನಡೆಸಿ, ಇಲಾಖಾ ವಿಚಾರಣಾಧಿಕಾರಿಗಳು ತಮ್ಮ ವಿಚಾರಣಾ ವರದಿಯನ್ನು 
ಸಲ್ಲಿಸಿರುತ್ತಾರೆ. ವಿಚಾರಣಾ ವರದಿಯಲ್ಲಿ ವಿಚಾರಣಾಧಿಕಾರಿಗಳು ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರು ಚಿನ್ನದ ವ್ಯಾಪಾರಿಗೆ ಸೇರಿದ ರೂ. 19.00 ಲಕ್ಷಗಳನ್ನು 
ನೌಕರನಿಂದ ಅಪಹರಿಸಿ, ಇವರ ಅಧೀನ ಸಿಬ್ಬಂದಿ ಒಬ್ಬರನ್ನು ದಸ್ತಗಿರಿ ಮಾಡಿದ ಸುದ್ದಿ ತಿಳಿದು, ಆ ದಿನದಿಂದಲೇ ಕರ್ತವ್ಯಕ್ಕೆ ಗೈರು ಹಾಜರಾಗಿ ತಾನು 
ಅನಾರೋಗ್ಯಕ್ಕೆ ಒಳಗಾಗಿರುವವನೆಂದು ಹೇಳಿ ಮೇಲಧಿಕಾರಿಗಳಿಗೆ ವಿಷಯ ತಿಳಿಸದೇ ತನ್ನ ರಜೆ ಅರ್ಜಿಯನ್ನು ಅವರ ಚಾಲಕರ ಕೈಯಲ್ಲಿ ತನ್ನ ಕಛೇರಿಯ 
ಬರಹಗಾರರೊಬ್ಬರಿಗೆ ಕೊಡುವಂತೆ ಕಳುಹಿಸಿಕೊಟ್ಟಿದ್ದು, ನಂತರ ಕರ್ತವ್ಯಕ್ಕೆ ಹಾಜರಾಗದೆ, ತನಿಖಾಧಿಕಾರಿಗಳು ತಮ್ಮನ್ನು ಬಂಧಿಸಬಹುದೆಂಬ ಭೀತಿಯಿಂದ 
ತಲೆಮರೆಸಿಕೊಂಡು ನಾಪತ್ತೆ ಆಸಾಮಿ ಎಂದು ಪರಿಗಣಿಸಿ ಸೇವೆಯಿಂದ ವಜಾಗೊಳಿಸುವವರೆಗೆ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದು, ಇವರು 


೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ಹಾಗೂ ಬೇಜವಾಬ್ದಾರಿತನದಿಂದ ನಡೆದುಕೊಂಡು ದೀರ್ಫಕಾಲ ಕರ್ತವ್ಯಕ್ಕೆ ಗೈರುಹಾಜರಾಗಿ ಕರ್ತವ್ಯ ಲೋಪವೆಸಗಿರುವುದು 
ಇಲಾಖಾ ವಿಚಾರಣೆಯಿಂದ ದೃಢಪಟ್ಟರುವುದಾಗಿ ವಿಚಾರಣಾಧಿಕಾರಿಗಳು ವರದಿ ಮಾಡಿರುತ್ತಾರೆ. 


ವಿಚಾರಣಾಧಿಕಾರಿಗಳ ವರದಿಯನ್ನು ಆಧರಿಸಿ ಶ್ರೀ ಬೆಳ್ಳಿಯಪ್ಪ ಇವರಿಗೆ ಉಲ್ಲೇಖ(6) ರಲ್ಲಿ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿತ್ತು 
ಆದರೆ ಸದರಿ ನೋಟೀಸಿಗೆ ಶ್ರೀ ಬೆಳ್ಳಿಯಪ್ಪ ಇವರಿಂದ ಸಮಜಾಯಿಷಿ ಸ್ವೀಕೃತವಾಗಿರುವುದಿಲ್ಲ. 

ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರು ನಾಪತ್ತೆಯಾಗಿದ್ದನ್ನು ಪರಿಗಣಿಸಿ ನ್ಯಾಯಾಲಯವು ಇವರನ್ನು ಅಪರಾಧಿ "proclaimed offender" ಎ೦ದು 
ಘೋಷಿಸಿದ್ದರಿಂದ, ಇವರ ಇರುವಿಕೆಯ ಬಗ್ಗೆ ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾದ್ದರಿಂದ ಸರ್ಕಾರದ ಆದೇಶ ಸಂಖ್ಯೆ : ಒಸಾಇ 287 ಪೊಸಿಪ 
2002 ದಿನಾಂಕ 28-11-2002ರ ಆದೇಶದಲ್ಲಿ ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪ ಅವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮ, 1965ರ 
ನಿಯಮ 9(1) ಅನ್ನು ಭಾರತ ಸಂವಿಧಾನದ ಆರ್ಟಿಕಲ್‌-311(2) (ಬಿ) ರೊಂದಿಗೆ ಓದಿಕೊಂಡಂತೆ, ಸದರಿ ಆದೇಶವನ್ನು ಹೊರಡಿಸಿದ ದಿನಾಂಕದಿಂದ 
ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲಾಗಿದೆ. ಈ ಆದೇಶವನ್ನು ಕೆ.ಎ.ಟಿ. ರದ್ದುಗೊಳಿಸಿ, ಹೊಸದಾಗಿ ಇಲಾಖಾ ವಿಚಾರಣೆ ನಡೆಸುವಂತೆ 
ಆದೇಶಿಸಿದ್ದರಿಂದ, ಇಲಾಖಾ ವಿಚಾರಣೆ ನಡೆಸಿದ್ದು, ಸದರಿ ಇಲಾಖಾ ವಿಚಾರಣೆಯಲ್ಲಿ ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪ ನವರ ವಿರುದ್ಧ ಮಾಡಲಾದ ಆಪಾದನೆಗಳು 
ದಾಖಲೆಗಳ ಆಧಾರದ ಮೇಲೆ ದೃಢಪಟ್ಟಿರುತ್ತವೆ. ಆದುದರಿಂದ, ಆಪಾದನೆಗಳ ಸಾಂದ್ರತೆಗೆ (gravity) ತಕ್ಕಂತೆ ಇವರಿಗೆ ದಂಡನೆಯನ್ನು ವಿಧಿಸಬೇಕಾಗುತ್ತದೆ. 
ಈ ಅಂಶಗಳ ಹಿನ್ನೆಲೆಯಲ್ಲಿ ಮತ್ತು ಕ್ರಿಮಿನಲ್‌ ನ್ಯಾಯಾಲಯ ಇವರನ್ನು (8000) ಮಾಡಿರುವ ಹಿನ್ನೆಲೆಯಲ್ಲಿ ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪನವರನ್ನು 
ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸುವ ದಂಡನೆಯನ್ನು ವಿಧಿಸಲು ತೀರ್ಮಾನಿಸಿ ಉಲ್ಲೇಖ (7)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಕೋರಲಾಗಿತ್ತು ಉಲ್ಲೇಖ (8) ರಲ್ಲಿರುವ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ತಮ್ಮ ಸಹಮತಿಯನ್ನು ತಿಳಿಸಿರುತ್ತದೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ ಈ ಕೆಳಕಂಡಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಒಳ 335 ಹೊಸಇ 2011, ಬೆಂಗಳೂರು, ದಿನಾಂಕ : 11-02-2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸಂಖ್ಯೆ : ಒಸಾಇ 287 ಪೊಸಿಪ 2002 ದಿನಾಂಕ 28-11-2002 ರ ಆದೇಶದಲ್ಲಿ 
ಶ್ರೀ ಬಿ.ಎಸ್‌. ಬೆಳ್ಳಿಯಪ್ಪ, ಅಂದಿನ ಪೊಲೀಸ್‌ ಸಹಾಯಕ ಆಯುಕ್ತರು, ಪಶ್ಚಿಮ ಸಂಚಾರಿ ವಿಭಾಗ, ಬೆ೦ಗಳೂರು ನಗರ ಇವರನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸಿರುವ ಆದೇಶವನ್ನು ಮಾರ್ಪಡಿಸಿ ದಿನಾಂಕ 28-11-2002 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಕಲಂ 
23(1(ಬಿ)(1) ರಡಿಯಲ್ಲಿ ಕಡ್ಡಾಯ ನಿವೃತ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 455 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ) 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಬಸವನಾಯಕ, ಎ.ಎಸ್‌.ಐ. ಗ್ರಾಮಾ೦ತರ ಪೊಲೀಸ್‌ ಠಾಣೆ, ಹುಣಸೂರು, ಮತ್ತು ಶ್ರೀ ಎಂ. ವೆಂಕಟರಾಮಪ್ಪ, 


ಡು 


ಪಿ.ಎಸ್‌.ಐ. ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆ, ಇವರುಗಳ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ ಆದೇಶ ಸಂಖ್ಯೆ: 
ಇವಿ/73/2009-10 (ಓ.ಬಿ. ಸಂಖ್ಯೆ : 23/2010-11) ದಿನಾಂಕ 11-02-2011. 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ 
ಆದೇಶ ಸಂಖ್ಯೆ : ಅಪೀಲು (4) 03/2011-12, (ಓ.ಬಿ. ಸಂಖ್ಯೆ ; 57/2011-12) ದಿನಾಂಕ 25-02-2012. 
3.  ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 21-5-2012 ಮತ್ತು 12.6.2012. 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು 
(2)17/2012-13, ದಿನಾಂಕ 27-8-2012. 


ಶ್ರೀ ಬಸವನಾಯಕ, ಎ.ಎಸ್‌.ಐ. ಹೆಚ್‌.ಡಿ. ಕೋಟೆ ಪೊಲೀಸ್‌ ಠಾಣೆ, ಮತ್ತು ಶ್ರೀ ಎಂ. ವೆಂಕಟರಾಮಪ್ಪ, ಪಿ.ಎಸ್‌.ಐ. ಸರಗೂರು ಪೊಲೀಸ್‌ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯತೆ 
ಪ್ರದರ್ಶಿಸಿದ ಕಾರಣದ ಮೇಲೆ ಈ ಇಬ್ಬರು ಅಧಿಕಾರಿಗಳ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 
ಮತ್ತು 8 ರಡಿ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ : 
ಆರೋಪ 1 :- 
“ಒಂದನೇ ಆರೋಪಿತ ಪೊಲೀಸ್‌ ಅಧಿಕಾರಿಯಾದ ಶ್ರೀ ಬಸವನಾಯಕ, ಎ.ಎಸ್‌.ಐ. ಹೆಚ್‌.ಡಿ. ಕೋಟೆ 
ಪೊಲೀಸ್‌ ಠಾಣೆ, ಆದ ನೀವು ಹೆಚ್‌.ಡಿ. ಕೋಟೆ ತಾಲ್ಲೂಕು, ಹೂವಿನ ಕೊಳ ಗ್ರಾಮದ ವಾಸಿ 
ಶ್ರೀ ಮಂಜುಸ್ತಾಮಿ. ಬಿನ್‌ ಜವರಯ್ಯ, ಇವರು ಯಾರೋ ಇವರ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ 
ದಿನಾಂಕ: 09-04-2009 ರಂದು ಹೆಚ್‌.ಡಿ. ಕೋಟೆ ಆಸ್ಪತ್ರೆಗೆ ದಾಖಲಾಗಿದ್ದು, ಈ ಬಗ್ಗೆ ವೈದ್ಯಾಧಿಕಾರಿಗಳು 
ಹೆಚ್‌.ಡಿ. ಕೋಟೆ ಠಾಣೆಗೆ ಅಸಾಲ್ಟ್‌ ಮೆಮೋವನ್ನು ಕಳುಹಿಸಿದ್ದು, ಸದರಿ ಮೆಮೋವನ್ನು ನೀವು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೫೭ 





ಸ್ವೀಕರಿಸಿಕೊ೦ಡು ಸಂಬಂಧಪಟ್ಟ ಸರಗೂರು ಪೊಲೀಸ್‌ ಠಾಣೆಗೆ ನಿಗದಿತ ಸಮಯದಲ್ಲಿ ಮಾಹಿತಿ ನೀಡದೆ 
ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತೆ ತೋರಿರುತ್ತೀರಿ.” 


ಆರೋಪ 2 :- 


“ಎರಡನೇ ಆರೋಪಿತ ಪೊಲೀಸ್‌ ಅಧಿಕಾರಿಯಾದ ಶ್ರೀ ಎಂ. ವೆಂಕಟರಾಮಪ್ಪ, ಪಿ.ಎಸ್‌.ಐ. ಸರಗೂರು 

ಪೊಲೀಸ್‌ ಠಾಣೆಯಾದ ನೀವು ದಿನಾಂಕ 13-4-2009 ರಂದು ಸರಗೂರು ಪೊಲೀಸ್‌ ಠಾಣೆಯ 

ಸಿ.ಹೆಚ್‌.ಸಿ.-35 ರವರು ಮೈಸೂರು ಕೆ.ಆರ್‌. ಆಸ್ಪತ್ರೆಗೆ ಹೋಗಿ ಗಾಯಾಳು ಮಂಜುಸ್ವಾಮಿ ಎಂಬುವವರ 

ಹೇಳಿಕೆ ಪಡೆದುಕೊಂಡು ಮೊಕದ್ದಮೆ ಸಂಖ್ಯೆ : 82/09 ಕಲಂ 34], 323, 324 ಐಪಿಸಿ ರೀತ್ಯಾ ಕೇಸು 

ದಾಖಲಿಸಿದ್ದು, ಪಿ.ಎಸ್‌.ಐ. ಆದ ನೀವು ದಿನಾ೦ಕ 22-04-2009ರ ವರೆಗೆ ಈ ಪ್ರಕರಣದ ತನಿಖೆಯನ್ನು 

ಕೈಗೊಳ್ಳದೇ ದಿನಾಂಕ 23-4-2009 ರಂದು ಪಿರ್ಯಾದಿಯ ಮರು ಹೇಳಿಕೆಯನ್ನು ಪಡೆದಿದ್ದು, ಅನುಮಾನಾಸ್ಪದ 

ಆಸಾಮಿಗಳಾದ ಸಿದ್ದಯ್ಯ, ಮಹದೇವ ಮತ್ತು ಪರಶಿವಮೂರ್ತಿ ರವರನ್ನು ವಿಚಾರಣೆ ಮಾಡಿ ಕಲಂ 169 

ಸಿಆರ್‌ಪಿಸಿ ರೀತ್ಯಾ ಬಿಡುಗಡೆಗೊಳಿಸಿದ್ದು ದಿನಾಂಕ 01-07-2009 ರಂದು ಗಾಯಾಳು ಮೃತಪಟ್ಟರುತ್ತಾರೆ. ಈ 

ಪ್ರಕರಣದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತು ಮೃತನಿಗೂ ವೈಷಮ್ಯವಿದ್ದು, ಕಲಂ 302 ಕೂಡ 34 ಐಪಿಸಿ 

ರೀತ್ಯಾ ಪ್ರಕರಣ ದಾಖಲಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದಾಗಿದ್ದರೂ, ಆ ರೀತಿ ಮಾಡದೇ ಯುಡಿಆರ್‌ 

ಸಂ : 11/09 ಕಲಂ 174 (ಸಿ) ಸಿಆರ್‌ಪಿಸಿ ರೀತ್ಯಾ ದಾಖಲಿಸುವುದರ ಮೂಲಕ ನೀವು ನಿಮ್ಮ ಕರ್ತವ್ಯದಲ್ಲಿ 

ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯತೆ ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಜಂಟಿ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 

ಆಧಾರದ ಮೇಲೆ ಅರ್ಜಿದಾರರುಗಳಿಂದ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, 
ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ (1 ರಲ್ಲಿ ಓದಲಾದ ದಿನಾ೦ಕ 11-02-11 ರ ಆದೇಶದಲ್ಲಿ ಅರ್ಜಿದಾರರುಗಳ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಅಡ್ಡಿಯಾಗದಂತೆ ಒಂದು ವರ್ಷದ ಕಾಲ ಮುಂದೂಡಿ, ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ 
ಪರಿಗಣಿಸಲಾಗಿದೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರುಗಳ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಮಹಾ ನಿರ್ದೇಶಕರು 
ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. ಇವರು ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ 25-02-2012ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರುಗಳು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾ೦ಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಠರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿ೦ದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ 
ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಬ 70 ಹೊಸಿಅ 2012, ಬೆಂಗಳೂರು, ದಿನಾಂಕ : 31-01-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಸವನಾಯಕ, ಎ.ಎಸ್‌.ಐ. ಗ್ರಾಮಾಂತರ ಪೊಲೀಸ್‌ ಠಾಣೆ, ಹುಣಸೂರು, ಮತ್ತು ಶ್ರೀ ಎಂ. ವೆಂಕಟರಾಮಪ್ಪ, 
-ಎಸ್‌.ಐ. ಶ್ರೀರಂಗಪಟ್ಟಣ ಪೊಲೀಸ್‌ ಠಾಣೆ, ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 456 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೬ (ಓ 


ENERGY SECRETARIAT 
Subject : Release of Amount for implementation of Roof Top Solar Scheme in Karnataka. 


Read : 1) Government Order No: EN 21 PSR 2012/ P2 Dated 30.01.2013. 
2) F.D. note No: FD 365 Exp-1/13 dated 22.03.2013. 
PREAMBLE : 


1. In the budget estimate of 2012-13 Government has provided Rs.4.00 crores for Roof Top Solar Project for General Category 
under the head of account 4801-80-190-0-04-132 Plan. 

2. In Govt order dated 30.01.2013 approval was accorded for implementation of ‘Roof Top Solar Scheme ‘for General Category 
by KREDL during 2012-13 with 50% beneficiary contribution, 30% MNRE contribution and 20% State Govt Support. 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





3. The issue is examined and as beneficiary selection has not been done so far, it is proposed to release Rs. 2.00 crores as 
State's Share towards implementation of Roof Top Solar project under General Category. Hence, this order. 


GOVERNMENT ORDER NO. EN 21 PSR 2012/ ೧-1, BANGALORE, DATED: 26.03.2013 


1. The Government is pleased to accord approval for release of Rs. 2.00 crores [Rs Two Crores only] towards implementation of 
Roof Top Solar Scheme under General Category for 2012-13. 


2. The amountis released under the Head of Account 4801-80-190-0-04-132 Plan, Roof Top Solar Project. 
3. The implementation of the scheme is subject to conditions laid-down in the G.O No. : EN 21 PSR 2012/ P2 Dated 30.01.2013. 


4. The KREDL shall draw the amount duly obtaining the counter signature of Deputy Secretary, Energy Department on the 
Payees Receipts. 


5. The KREDL has to furnish Utilization Certificate for the amount released in this order. 


6. This order is issued in accordance with the concurrence given in Finance Department vide its U 0 Note No: FD 365 Exp-1/13 
dated 22.03.2013. 


By Order and in the name of the Governor of Karnataka, 
A.A. CHAPPARBAND, 
Under Secretary to Government, 
P.R. 457 Energy Department. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ: ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011 ನ್ನು ಅನುಷ್ಠಾನಗೊಳಿಸಲು “ಮಿಷನ್‌ ಮೋಡ್‌” ನಲ್ಲಿ 
ರಚಿಸಿರುವ ಸಕಾಲ ಮಂಡಳಿಯ ಕಾರ್ಯ ನಿರ್ವಹಣೆಯನ್ನು ಮುಂದುವರೆಸುವ ಕುರಿತು. 

ಓದಲಾಗಿದೆ: 1. ಅಧಿಸೂಚನೆ ಸಂಖ್ಯೆ ; ಸಂವ್ಯಶಾಇ 39 ಶಾಸನ 2011, ದಿನಾಂಕ 02-01-2012. 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಇಕಾಅ 2012, ದಿನಾಂಕ 14-02-2012. 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 28 ಇಕಾಅ 2012, ದಿನಾಂಕ 27-02-2012. 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಇಕಾಅ 2012, ದಿನಾ೦ಕ 01-03-2012. 
ಸರ್ಕಾರದ ಆದೇಶದ ಸಂಖ್ಯೆ : ಸಿಆಸುಇ 20 ಇಕಾಅ 2012, ದಿನಾಂಕ 06-03-2012. 
ಸರ್ಕಾರದ ಆದೇಶದ ಸಂಖ್ಯೆ : ಸಿಆಸುಇ 131 ಇಕಾಅ 2012, ದಿನಾಂಕ 13-07-2012. 
ಸರ್ಕಾರದ ಆದೇಶದ ಸಂಖ್ಯೆ : ಸಿಆಸುಇ 135 ನಾಸೇಖಾ 2012, ದಿನಾಂಕ 22-12-2012. 
ಸರ್ಕಾರದ ಪತ್ರ ಸಂಖ್ಯೆ : ಸಿಆಸುಇ 78 ಇಕಾಅ 2012, ದಿನಾಂಕ 26-03-2012. 


ಸರ್ಕಾರದ ಆದೇಶದ ಸಂಖ್ಯೆ : ಸಿಆಸುಇ 20 ನಾಸೇಖಾ 2012, ದಿನಾಂಕ 22-12-2012. 


SO ಟು ದ್ರಾ. ಧಾ ಬಾ ಓಟ್‌ ANS 


ಹ್‌ 
1 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 28 ಇಕಾಅ 2012, ದಿನಾಂಕ 28-03-2012. 


[ON 
ದ್‌ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 119 ನಾಸೇಖಾ 2012, ದಿನಾಂಕ 29-11-2012. 
ಸರ್ಕಾರದ ಟಿಪ್ಪಣಿ ಸಂಖ್ಯೆ : ಸಿಆಸುಇ 36 ನಾಸೇಖಾ 2013, ದಿನಾಂಕ 13-02-2013. 
ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 151 ವೆಚ್ಚ-12/2013, ದಿನಾಂಕ 14-03-2013. 


ಣ ಧ್‌ 
ಇನಿ 


11 ಇಲಾಖೆಗಳ ಮುಖಾಂತರ 151 ಕಾಲಮಿತಿ ಸೇವೆಯನ್ನು ನಾಗರೀಕರಿಗೆ ಒದಗಿಸಲು ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮ, 2011 ವನ್ನು ರಾಜ್ಯ ಶಾಸನ ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಿತು. ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳ ಹೊಣೆಗಾರಿಕೆಯನ್ನು 
ಖಾತರಿಪಡಿಸುವ ಮೂಲಕ ಸುಧಾರಿತ ಸೇವೆಯನ್ನು ನೀಡುವುದು ಈ ಅಧಿನಿಯಮದ ಗುರಿಯಾಗಿದೆ. ಇದು ಆಡಳಿತದಲ್ಲಿ ಹೆಚ್ಚಿನ ಪಾರದರ್ಶಕತೆ ಹಾಗೂ 
ದಕ್ಷತೆಯನ್ನು ತರುವುದಲ್ಲದೇ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಭ್ರಷ್ಟ ಪದ್ಧತಿಗಳನ್ನು ಕಡಿಮೆ ಮಾಡುತ್ತದೆ. 


ಮೇಲೆ ಓದಲಾದ ಉಲ್ಲೇಖ (0ರ ದಿನಾಂಕ 02-01-2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮದ 
ಮಸೂದೆಯನ್ನು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ ಭಾಗ-4ಎ ಯಲ್ಲಿ ಪ್ರಕಟಿಸಲಾಗಿದೆ. 


ಮೇಲೆ ಓದಲಾದ ಉಲ್ಲೇಖ (2)ರ ದಿನಾಂಕ 14-02-2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಕರಡು 
ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆ/ಸಲಹೆಗಳನ್ನು ಆಹ್ವಾನಿಸಿ 15 ದಿನಗಳ ಕಾಲಾವಕಾಶ ನೀಡಿ ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ 
ಪ್ರಕಟಿಸಲಾಗಿದೆ. 


ಮೇಲೆ ಓದಲಾದ ಉಲ್ಲೇಖ (4)ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ನಿಯಮಗಳು 2012 ನ್ನು ಕರ್ನಾಟಕ ರಾಜ್ಯ 
ವಿಶೇಷ ಪತ್ರಿಕೆಯ ಭಾಗ-4ಎ ನಲ್ಲಿ ದಿನಾಂಕ 01-03-2012 ರಂದು ಪ್ರಕಟಿಸಿ ಜಾರಿಗೊಳಿಸಲಾಗಿದೆ. 


ಮೇಲೆ ಓದಲಾದ (5)ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011 ನ್ನು ಅನುಷ್ಠಾನಗೊಳಿಸಲು 
ಮಿಷನ್‌ ಮೋಡ್‌ನಲ್ಲಿ ಈ ಕೆಳಕಂಡ ಅಧಿಕಾರಿ/ಸಿಬ್ಬಂದಿಯೊಂದಿಗೆ ಸಕಾಲ ಮಂಡಳಿಯನ್ನು ರಚಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೫೯ 






































ಸಕಾಲ ಮಂಡಳಿ 

ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ 

ಮಿಷನ್‌ ನಿರ್ದೇಶಕರು, (ಸರ್ಕಾರದ ಕಾರ್ಯದರ್ಶಿ, ಸಿಆಸುಇ (ಆಸು) 01 ಹುದ್ದೆ 
ಅಪರ ಮಿಷನ್‌ ನಿರ್ದೇಶಕರುಗಳು (ಜಂಟಿ ಕಾರ್ಯದರ್ಶಿ, ಅಪರ ಕಾರ್ಯದರ್ಶಿ) 02 ಹುದ್ದೆಗಳು 

ಆಡಳಿತಾಧಿಕಾರಿ 01 ಹುದ್ದೆ 

ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು 01 ಹುದ್ದೆ 
ಸಮಾಲೋಚಕರು (ನಿರ್ವಹಣೆ ಮತ್ತು ಆಡಳಿತ) 02 ಹುದ್ದೆಗಳು 
ಡಾಟಾ ಎಂಟ್ರಿ ಆಪರೇಟರ್‌ಗಳು, ಸಕಾಲ ಮಂಡಳಿ 04 ಹುದ್ದೆಗಳು 
ಒಟ್ಟು 11 ಹುದ್ದೆಗಳು 








ಮೇಲೆ ಓದಲಾದ (6)ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ 
ಅನುಷ್ಠಾನಕ್ಕಾಗಿ ಮಂಡಳಿಯ ದೈನಂದಿನ ಆಡಳಿತ, ಲೆಕ್ಕಪತ್ರ ನಿರ್ವಹಣೆ, ಅಧಿಕಾರಿ ಸಿಬ್ಬಂದಿಗೆ ಹಾಗೂ ಕರೆ ಕೇಂದ್ರದ ಸಿಬ್ಬಂದಿಗೆ ವೇತನ ಪಾವತಿಸುವುದು, 
ಲೇಖನ ಸಾಮಗ್ರಿ/ ಪೀಠೋಪಕರಣ ಖರೀದಿ, ಇಂಪ್ರೆಸ್ಟ್‌ ಮೊತ್ತದ ನಿರ್ವಹಣೆ, ಖಜಾನೆಯೊಂದಿಗೆ ಲೆಕ್ಕಪತ್ರಗಳನ್ನು ತಾಳೆ ಮಾಡುವುದು ಮುಂತಾದ 
ಕಾರ್ಯಗಳಿಗಾಗಿ ಒಬ್ಬ ಲೆಕ್ಕ ಪತ್ರಾಧಿಕಾರಿಯ ಅವಶ್ಯಕತೆಯಿಂದ ಸಕಾಲ ಮಂಡಳಿಗೆ ಸೃಜಿಸಲಾಗಿರುವ ಸಮಾಲೋಚಕರು (ಆಡಳಿತ) ಹುದ್ದೆಯನ್ನು ಲೆಕ್ಕ 
ಪತ್ರಾಧಿಕಾರಿ ಹುದ್ದೆಯನ್ನಾಗಿ ಪರಿವರ್ತಿಸಿ, ಸಚಿವ ಸಂಪುಟದ ಅನುಮೋದನೆಯೊಂದಿಗೆ, ಲೆಕ್ಕ ಪತ್ರಾಧಿಕಾರಿಯನ್ನು ನೇಮಿಸಲಾಗಿದೆ. 

ಮೇಲೆ ಓದಲಾದ (7)ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011 ನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಬಿಬಿಎಂಪಿಗೆ ಒಬ್ಬರು ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರನ್ನು ನೇಮಿಸಿದೆ. 


ಮೇಲೆ ಓದಲಾದ (8)ರ ಸರ್ಕಾರದ ಪತ್ರದಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ, 2011ರ ಪರಿಣಾಮಕಾರಿ 
ಅನುಷ್ಠಾನಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಹಕರಿಸಲು ಒಬ್ಬ ಐ.ಟಿ. ಸಮಾಲೋಚಕರನ್ನು ನೇಮಕ ಮಾಡಿಕೊಳ್ಳಲು ದಿನಾಂಕ 22-3-2012 
ಮತ್ತು 24-3-2012 ರಂದು ಮಾನ್ಯ ಕಾರ್ಯದರ್ಶಿಯವರೊಂದಿಗೆ ನಡೆಸಿದ ವಿಡಿಯೋ ಸಂವಾದದಲ್ಲಿ ಕಿಯೋನಿಕ್ಸ್‌ ಸಂಸ್ಥೆ, ಬೆಂಗಳೂರು ಇವರ ಮೂಲಕ 
ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. 


ಮೇಲೆ ಓದಲಾದ (9)ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011ರ ಅನುಷ್ಠಾನಕ್ಕಾಗಿ ರಚಿಸಲಾಗಿರುವ ಸಕಾಲ 
ಮಂಡಳಿಗೆ ಇಬ್ಬರು "ಡಿ' ದರ್ಜೆ ನೌಕರರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿದೆ. 


ಮೇಲೆ ಓದಲಾದ (10)ರ ಅಧಿಸೂಚನೆಯಲ್ಲಿ ರಾಜ್ಯ ಸರ್ಕಾರವು 11 ಇಲಾಖೆಗಳ ಮುಖಾಂತರ 151 ಕಾಲಮಿತಿ ಸೇವೆಗಳನ್ನು ಕರ್ನಾಟಕ 
ನಾಗರೀಕರಿಗೆ ಒದಗಿಸಲು ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011 ನ್ನು ದಿನಾಂಕ 02-04-2012 ರಿಂದ ರಾಜ್ಯಾದ್ಯಂತ 
ಅನುಷ್ಠಾನಗೊಳಿಸಲಾಗಿದೆ. 

ಮೇಲೆ ಓದಲಾದ (10ರ ಅಧಿಸೂಚನೆಯಲ್ಲಿ “ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 200''ರ ಸಂಬಂಧ ಸರ್ಕಾರದ ಕ್ರಮಾಂಕ ಸಿಆಸುಇ 
119 ನಾಸೇಖಾ 2012, ದಿನಾಂಕ 26-10-2012 ರ ಅಧಿಸೂಚನೆ-1 ರ ತಿದ್ದುಪಡಿ ಅಧಿಸೂಚನೆಯಲ್ಲಿ ಸೇರಿಸಿರುವ ಹೆಚ್ಚುವರಿ ಸೇವೆಗಳಲ್ಲಿ 12 ಇಲಾಖೆಗಳ 
93 ಹೆಚ್ಚುವರಿ ಸೇವೆಗಳನ್ನು ಹಾಗೂ ಸಿಬ್ಬಂದಿ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ 21 ಸೇವೆಗಳನ್ನು ದಿನಾ೦ಕ 3ನೇ ಡಿಸೆಂಬರ್‌ 2012 ರಿಂದ ರಾಜ್ಯದಾದ್ಯಂತ ಜಾರಿಗೆ ಬರುವಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

ಮೇಲೆ ಓದಲಾದ (12)ರ ಸಕಾಲ ಸೇವೆಗಳ ಅಧಿನಿಯಮ 2011 ರಡಿಯಲ್ಲಿ ನೀಡಲಾಗುತ್ತಿರುವ ಸೇವೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ 
ಸಕಾಲ ಮಂಡಳಿಗೆ ಮಂಜೂರಾಗಿರುವ ಈ ಕೆಳಕಂಡ 44 ವಿವಿಧ ಹುದ್ದೆಗಳೊಂದಿಗೆ ಸಕಾಲ ಮಂಡಳಿಯ ಕಾರ್ಯನಿರ್ವಹಣೆಯನ್ನು ಮುಂದುವರೆಸಲು 
ದಿನಾಂಕ 07-03-2013 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲು ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಕೋರಲಾಗಿದೆ. 





























ಸಕಾಲ ಮಂಡಳಿ 
ಕ್ರ, ಸಂ. ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ 
1 ನಿರ್ದೇಶಕರು, ಸಕಾಲ ಮಂಡಳಿ 01 ಹುದ್ದೆ 
2 ಅಪರ ಮಿಷನ್‌ ನಿರ್ದೇಶಕರುಗಳು, ಸಕಾಲ ಮಂಡಳಿ 02 ಹುದ್ದೆ 
3 ಆಡಳಿತಾಧಿಕಾರಿ, ಸಕಾಲ ಮಂಡಳಿ 01 ಹುದ್ದೆ 
4 ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು, ಸಕಾಲ ಮಂಡಳಿ 01 ಹುದ್ದೆ 
5 ಸಮಾಲೋಚಕರು (ನಿರ್ವಹಣೆ), ಸಕಾಲ ಮಂಡಳಿ 01 ಹುದ್ದೆ 
6 ಲೆಕ್ಕ ಪತ್ರಾಧಿಕಾರಿ, ಸಕಾಲ ಮಂಡಳಿ 01 ಹುದ್ದೆ 
7 ಡಾಟಾ ಎಂಟ್ರಿ ಆಪರೇಟರ್‌ಗಳು, ಸಕಾಲ ಮಂಡಳಿ 04 ಹುದ್ದೆ 

















೮೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 


























ಸಕಾಲ ಮಂಡಳಿ 
ಕ್ರ ಸಂ. ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ 
ಬ ದ p) 
8 ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು, ಸಕಾಲ ಮಂಡಳಿ + ಬಿ.ಬಿ.ಎಂ.ಪಿ. 30 ಹುದ್ದೆಗಳು.1 
9 ಪ್‌ -ಡಿ ಸಕಾಲ ಮಂಡಳಿ 02 ಹುದ್ದೆ 
ಒಟ್ಟು 44 ಹುದ್ದೆಗಳು 
೦ 











ಮೇಲೆ ಓದಲಾದ (13)ರಲ್ಲಿ ಆರ್ಥಿಕ ಇಲಾಖೆಯು ಸಹಮತಿಸಿದೆ. ಆದುದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 36 ನಾಸೇಖಾ 2013, ಬೆಂಗಳೂರು, ದಿನಾಂಕ : 25-03-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ “ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011ರ ಪರಿಣಾಮಕಾರಿ ಅನುಷ್ಠಾನಕ್ಕೆ 
ಸಕಾಲ ಮಂಡಳಿ ಹಾಗೂ ಅದಕ್ಕೆ ಮಂಜೂರಾಗಿರುವ ಕೆಳಕಂಡ ಹುದ್ದೆಗಳನ್ನು ದಿನಾಂಕ 06-03-2013 ರಿಂದ ಒಂದು ವರ್ಷದ ಅವಧಿಗೆ 
ಮುಂದುವರೆಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 












































ಸಕಾಲ ಮಂಡಳಿ 

ಕ್ರ. ಸಂ. ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ 
1 ನಿರ್ದೇಶಕರು, ಸಕಾಲ ಮಂಡಳಿ 01 ಹುದ್ದೆ 
2 ಅಪರ ಮಿಷನ್‌ ನಿರ್ದೇಶಕರುಗಳು, ಸಕಾಲ ಮಂಡಳಿ 02 ಹುದ್ದೆ 
3 ಆಡಳಿತಾಧಿಕಾರಿ, ಸಕಾಲ ಮಂಡಳಿ 01 ಹುದ್ದೆ 
4 ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು, ಸಕಾಲ ಮಂಡಳಿ 01 ಹುದ್ದೆ 
5 ಸಮಾಲೋಚಕರು (ನಿರ್ವಹಣೆ), ಸಕಾಲ ಮಂಡಳಿ 01 ಹುದ್ದೆ 
6 ಲೆಕ್ಕ ಪತ್ರಾಧಿಕಾರಿ, ಸಕಾಲ ಮಂಡಳಿ 01 ಹುದ್ದೆ 
7 ಡಾಟಾ ಎಂಟ್ರಿ ಆಪರೇಟರ್‌ಗಳು, ಸಕಾಲ ಮಂಡಳಿ 04 ಹುದ್ದೆ 

8 ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಮಾಲೋಚಕರು, ಸಕಾಲ ಮಂಡಳಿ + ಬಿ.ಬಿ.ಎಂ.ಪಿ. 30 ಹುದ್ದೆಗಳು.1 
9 ಗ್ರೂಪ್‌ -ಡಿ ಸಕಾಲ ಮಂಡಳಿ 02 ಹುದ್ದೆ 

ಒಟ್ಟು 44 ಹುದ್ದೆಗಳು 











ಈ ಮೇಲಿನ ವೆಚ್ಚವನ್ನು 2013-14ನೇ ಸಾಲಿನ ಲೆಕ್ಕಶೀರ್ಷಿಕೆ “2052-00-90-0-26-051'' (ಯೋಜನೇತರ) “ಕರ್ನಾಟಕ ಸಕಾಲ ಸೇವೆಗಳ 
ಅಧಿನಿಯಮ 2011”ರ ಅನುಷ್ಠಾನದಡಿ ಭರಿಸುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಪ್ಪಣಿ ಸಂಖ್ಯೆ : ಆಇ 151 ವೆಚ್ಚ-12/2013, ದಿನಾಂಕ 14-3-2013ರ ಸಹಮತಿಯ ಮೇರೆಗೆ 
ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಎ. ಗಾಯತ್ರಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಆಡಳಿತ ಸುಧಾರಣೆ) 
೧.೧, 458 (ನಾಗರೀಕ ಸೇವೆಗಳು ಮತ್ತು ರಾಜಕೀಯ ವಿಶ್ರಾಂತಿ ವೇತನ-2) 


COMMERCE AND INDUSTRIES SECRETARIAT 


Subject : Participation of delegation of officials from Commerce & Industries Department, 
Government of Karnataka in Investment Round Table - Indonesia, Malaysia & Singapore - reg 
Read : 1. Single file No: KUM/AD-3/IRT/1031/12-13. 
2. Screening Committee decision 16.03.2013 
PREAMBLE: 

Invest India is an organization (jointly organized by FICCI, DIPP and State Governments of India), dedicated to Investment 
promotion and facilitation. Invest India is organizing round tables in AESAN countries namely Thailand, Indonesia, Vietnam, Malaysia 
and Singapore between 19th March to 28th March, 2013. Karnataka Udyog Mitra's proposal has been examined and recommended by 
Commissioner for Industrial Development and Director of Industries and Commerce for participation of a State delegation of officials to 
participate in the following events. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೬೧ 





1. 21st March, 2013 at Jakartha, Indonesia - Investment round table 
a) Sri Girish, Joint Director, Karnataka Udyog Mitra 
b) Smt. Aruni, Deputy Director (DIC) 
2. 26th March, 2013 at Kaula Lumpur, Malaysia - Investment round table 
a) SriM. Prabhu, Additional Director (MSME) 
b) Sri Manjunatha Gowda, Resident Director, Karnataka Udyog Mitra 


The team visiting Malaysia will have to go via Singapore and since the next programme of Invest India is on 28th March 2013 
at Singapore, the same team may participate in-Singapore event also before their return. 


The funding for the participation in the event is done by the funds existing with the Karnataka Udyog Mitra and Government 
has to accord permission only. 


In view of upcoming Global Investors Meet in the month of June 2014 it would be opportunity for us to propogate 


the investment opportunities in Karnataka. Various other states like Maharastra, Gujarat, Tamil Nadu etc., are participating in this 
round tables. 


The proposal has been examined in detail and hence the following order. 
GOVERNMENT ORDER NO. Cl 64 SPI 2013, BANGALORE, DATED 19.03.2013 


In the circumstances explained in the preamble, Government is pleased to accord permission to the following delegations for 
visiting Investment round table organized by Invest India. 


1. 21st March, 2013 at Jakartha, Indonesia - Investment round table 
a) Sri Girish, Joint Director, Karnataka Udyog Mitra 
b) Smt. Aruni, Deputy Director (DIC) 
2. 26th March, 2013 at Kaula Lumpur, Malaysia - Investment round table 
a) SriM. Prabhu, Additional Director (MSME) 
b) Sri Manjunatha Gowda, Resident Director, Karnataka Udyog Mitra 


The team visiting Malaysia will have to go via Singapore and since the next programme of Invest India is on 28th March 2013 


at Singapore, the same team may participate in Singapore event also before their return. The expenditure for the visit shall be borne by 
Karnataka Udyog Mitra. 


By Order and in the name of the Governor of Karnataka, 
SHIVASHANKARA NAIK. L, 
Desk Officer (Technical Cell), 
Commerce & Industries Department. 


COMMERCE AND INDUSTRIES SECRETARIAT 


P.R. 460 


Subject : Reimbursement of Central Sales Tax paid on inter-state sale of metro coaches by 
M/ s BEML Ltd. To Delhi Metro Rail Corporation Ltd., - Reg. 


Read: 1) ಅ.೦. No. FD 283 CSL 2009, dated: 08.12.2009 
2) 6.0. No. Cl 430 5೧|। 2010, dated: 20.09.2010, 21.02.2011, 21.11.2011 & 16.12.2011. 


3) Letter No. AR-1/DMRCL/VAT/2012, dated: 04.09.2012, 21.09.2012, 08.11.2012, 
21.11.2012, 05.01.2013 & 31.01.2013 from BEML Ltd., Bangalore. 


4) Letter No. AR-1/BMRCL/KVAT/2012, dated: 07.02.2013 from BEML 116., Bangalore 
PREAMBLE: 
In the Govt. Order read at (1) above, sanction was accorded for reimbursement of tax paid under the Central Sales Tax Act, 
1956 by BEML, on its Inter-State sale of Metro coaches to Delhi Metro Rail Corporation Ltd. 


In the G.0's read at (2) above, Rs. 69,78,00,039 (46,88,00,000/- 13,42,64,868/-, 2,24,25,549/- 7,23,09,622/ -) was released 
towards reimbursement of Central Sales Tax to BEML paid up to March 2011 interest free loan to be converted into grant subsequently. 


The BEML Ltd., has submitted the tax paid certificate for the months of May 2012 to November 2012 and has requested to 
reimburse Rs. 15,82,64,877/-. 


GOVERNMENT ORDER NO. Cl 430 SPI 2010, BANGALORE, DATED 28.03.2013 


For the reasons explained above, sanction is hereby accorded for the release of Rs. 2,18,61,223/- (Rupees Two crore 
Eighteen Lakh Sixty-one thousand Two hundred and Twenty-three only) under the Head of Alc "2852-80-800-0-43 (plan) 059-other 


೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





expenses" for the year 2012-13 towards reimbursement of Central Sales Tax to BEML for the months of May 2012 and June 2012 
(partly). The remaining part of reimbursement for June 2012 and further will be considered in the next financial year i.e. 2013-14. 


The Deputy General Manager (Finance & Accounts), Bangalore Complex, BEML Ltd., is authorised to draw the amount on 
payee's receipt duly countersigned by Commissioner for Industrial Development and Director of Industries and Commerce Dept. 


This order is issued with reference to Finance Department's Note No. FD 42 CSL 2013, dated 26.03.2013. 


By Order and in the name of the Governor of Karnataka, 
SHIVASHANKAR NAIK. L, 
Desk Officer (Technical Cell), 
P.R. 461 Commerce & Industries Department. 


COMMERCE AND INDUSTRIES SECRETARIAT 
Sub: Repayment of loans for various schemes of Co-operative Development upto the year 2011-12 


Read: 1. Letter No. NCDC/A&C/X(1)/Rep/2001-02/2287, dated 29-06-2012 from Assistant Director (Loan), 
NCDC., New Delhi. 


2. Letter No. KAI.JA.YJAM.RIV/JATHA/SANUGI/NCDC/MARUPAVA 11/2011-12, dated 28-08-2012 
from the Commissioner for Textiles & Director of Handlooms & Textiles, Bangalore 


PREAMBLE: 


The Assistant Director (Loan), National Co-operative Development Corporation, New Delhi, in his letter dated 29-06-2012, 
read at (1) above, has intimated that a sum of ¥ 1,14,14,750-00 towards regular installment of loan with normal rate of interest, after 
allowing rebate for timely payment is dure for payment to the NCDC on or before 05-10-2012, against the loans advanced under various 
schemes under Central Sector/corporation sponsored schemes upto 2011-12. It is also mentioned that rebate will be admissible for 
timely repayment of loan installment, i.e., before 05-10-2012 and the State Government will have to pay interest at penal rate for the 
period of delay. 


The Commissioner for Textiles & Director of Handlooms & Textiles, Bangalore, vide his letter dated 28-08-2012 read at (2) 
above, has reported that ೩ sum of ¥ 84,43,100-00 towards principal and ¥ 26,79,424-00 towards interest, totalling 7 1,11,22,524-00 is 
due to be paid to NCDC, New Delhi, in respect of co-operative spinning mills (excluding Sugar) before 05-10-2012 for the year 2011-12. 


The proposal has been examined and the following orders are issued. 


GOVERNMENT ORDER NO. Cl 15 CIM 2012, BANGALORE DATED: 21-09-2012 


In the circumstances explained above, Government is pleased to accord sanction for the release for ¥ 1,11,22,524-00 
(Rupees one crore, eleven lakhs, twenty two thousands, five hundred and twenty four only) ({ 84,43,100-00 principal and 
₹ 26,79,424-00 interest) to be payable 10 NCDC, New Delhi, in respect of various loans to co-operative spinning mills (excluding Sugar) 
for the year 2011-12. 


The above expenditure shall be debitable to the Head of Account “6003-00-108-0-01” (NP) towards principal amount of 
₹ 84,43,100-00 and “2049-01-200-02-03” towards interest of ¥ 26,79,424-00. 


The Accounts Officer, office of the Commissioner for Textiles & Director of Handlooms & Textiles, Bangalore, is authorised 
to draw the said amount on payee’s receipt duly countersigned by the Commissioner for Textiles & Director of Handlooms & Textiles, 
Bangalore, and remit the same to the National Co-operative Development Corporation, New Delhi, before 05-10-2012. 





The State Huzur Treasury, Bangalore and the District Treasury, Bangalore (Urban) shall honour the bills immediately. 
This order is issued with the concurrence of Finance Department vide its U.O. Note No. FD 248 Exp-2/2012, 
Dated 11-09-2012. 


By Order and in the name of the Governor of Karnataka, 
B. RAMASWAMY, 
Under Secretary to Government, 
P.R. 387 Commerce & Industries Department. (Co-operative Sugar) 


ಸಹಕಾರ ಸಚಿವಾಲಯ 


ವಿಷಯ: 2012-13ನೇ ಸಾಲಿನ ಆಯವ್ಯಯದಲ್ಲಿ ಸಹಕಾರ ಇಲಾಖೆಯ ಹೊಸ ಯೋಜನೆಗಳಲ್ಲಿ “ಆರ್ಥಿಕವಾಗಿ 
ದುರ್ಬಲವಾಗಿರುವ ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು 
ಯೋಜನೆ”ಯಲ್ಲಿ ಷೇರು ಬಂಡವಾಳ ರೂಪದಲ್ಲಿ ಧನಸಹಾಯ ಮಂಜೂರು ಮಾಡುವ ಬಗ್ಗೆ 


ಓದಲಾಗಿದೆ: 1. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ ಆರ್‌ಸಿಎಸ್‌/ಬಳಕೆ/ಎಂಡಬ್ಲ್ಯೂಎಸ್‌/2012-13, 
ದಿನಾಂಕ: 26-12-2012 ಮತ್ತು 06-03-2013 
2. ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ/09/ವೆಚ್ಚ-2/2013, ದಿನಾಂಕ: 21-02-2013 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೬೩ 





ಪ್ರಸ್ತಾವನೆ: 
2012-13ನೇ ಸಾಲಿನ ಆಯವ್ಯಯದಲ್ಲಿ ಸಹಕಾರ ಇಲಾಖೆಯ ಹೊಸ ಯೋಜನೆಗಳಲ್ಲಿ “ಆರ್ಥಿಕವಾಗಿ ದುರ್ಬಲವಾಗಿರುವ ಮಾರಾಟ, ಗ್ರಾಹಕರ 


ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆ”ಯಲ್ಲಿ ಷೇರು ಬಂಡವಾಳ ರೂಪದಲ್ಲಿ ಧನಸಹಾಯ ಮಂಜೂರು ಮಾಡಲು 
ಓದಲಾದ (1ರ ಪತ್ರದಲ್ಲಿ ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಇವರು ಕೋರಿರುತ್ತಾರೆ. 


ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 09 ವೆಚ್ಚ-2/2013, ದಿನಾಂಕ: 21-02-2013ರಲ್ಲಿ 2012-13ನೇ ಸಾಲಿನಲ್ಲಿ ಆರ್ಥಿಕವಾಗಿ 
ದುರ್ಬಲವಾಗಿರುವ ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಎಂಬ ಹೊಸ ಯೋಜನೆಯನ್ನು 
ಅನುಷ್ಟಾನಗೊಳಿಸಲು ಸಲ್ಲಿಸಿರುವ ಪ್ರಸ್ತಾಪವನ್ನು ಒಪ್ಪಿರುತ್ತದೆ. 

ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಇವರು ಅವರ ದಿನಾಂಕ: 
06-03-2013 ಪ್ರಸ್ತಾವದಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆಯಲ್ಲಿ ಷೇರು ಬಂಡವಾಳ 
ರೂಪದಲ್ಲಿ ಐದು ಅರ್ಹ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳಿಗೆ ರೂ. 40.00 ಲಕ್ಷಗಳು ಷೇರು ಬಂಡವಾಳವನ್ನು ಮಂಜೂರು ಮಾಡಲು 
ಕೋರಿರುತ್ತಾರೆ. ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಅವರ ಪಸ್ತಾವದಲ್ಲಿ ಸರ್ಕಾರದ ದಿನಾಂಕ: 28-02-2013ರ 
ಆದೇಶದಲ್ಲಿ ಷರತ್ತುಗಳಿಗನುಗುಣವಾಗಿ ಐದು ಅರ್ಹ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳನ್ನು ಆಯ್ಕೆ ಮಾಡಲಾಗಿದ್ದು, ಅದರಂತೆ ಈ ಕೆಳಗೆ 
ನಮೂದಿಸಿರುವಂತೆ ಷೇರು ಬಂಡವಾಳ ಮಂಜೂರು ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

(ರೂ. ಲಕ್ಷಗಳಲ್ಲಿ) 























ಕ್ರಸಂ. ಸಂಘಗಳ ಹೆಸರು ಷೇರು ಬಂಡವಾಳ 
1, ಚಿತ್ತಾಪುರ ಟಿಎಪಿಸಿಎಂಎಸ್‌, ಗುಲ್ಬರ್ಗಾ ಜಿಲ್ಲೆ 10.00 
2. ಆಳಂದ ಟಿಎಪಿಸಿಎಂಎಸ್‌, ಗುಲ್ಬರ್ಗಾ ಜಿಲ್ಲೆ 10.00 
3. ಹುಮನಾಬಾದ್‌ ಟಿಎಪಿಸಿಎಂಎಸ್‌, ಬೀದರ್‌ ಜಿಲ್ಲೆ 10.00 
4. ಸಕಲೇಶಪುರ ಟಿಎಪಿಸಿಎಂಎಸ್‌, ಹಾಸನ ಜಿಲ್ಲೆ 5.00 
೨, ಕುಂದಾಪುರ ಟಿಎಪಿಸಿಎಂಎಸ್‌, ಉಡುಪಿ ಜಿಲ್ಲೆ 5.00 
ಒಟ್ಟು ರೂ. 40.00 ಲಕ್ಷ 

















ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 43 ಸಂಮಾಸ 2012, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌, 2013 


ಪ್ರಸ್ತಾವನೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2012-13ನೇ ಸಾಲಿನ ಆಯವ್ಯಯದಲ್ಲಿ ಸಹಕಾರ ಇಲಾಖೆಯ ಹೊಸ ಯೋಜನೆಗಳಲ್ಲಿ 
“ಆರ್ಥಿಕವಾಗಿ ದುರ್ಬಲವಾಗಿರುವ ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆ”ಯಲ್ಲಿ ಪ್ರಸ್ತಾವದಲ್ಲಿ 
ನಮೂದಿಸಿರುವ ಐದು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳಿಗೆ ಪ್ರತಿ ಸಂಘದ ಮುಂದೆ ನಮೂದಿಸಿರುವ ಒಟ್ಟು ರೂ. 40.00 ಲಕ್ಷ (ನಲವತ್ತು 
ಲಕ್ಷ ರೂಪಾಯಿಗಳು ಮಾತ್ರ) ಷೇರು ಬಂಡವಾಳವನ್ನು ಸರ್ಕಾರದ ದಿನಾಂಕ: 28-02-2013ರ ಆದೇಶದ ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಿದೆ. 


ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4425-00-108-0-57 ಆರ್ಥಿಕವಾಗಿ ದುರ್ಬಲವಾಗಿರುವ ಮಾರಾಟ, 
ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆಯಲ್ಲಿ ಭರಿಸತಕ್ಕದ್ದು. 


ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ರುಜು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. 
ಖಜಾನೆಯಿಂದ ಡ್ರಾ ಮಾಡಿದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿಯಮಿತ, ಬೆಂಗಳೂರು ಇಲ್ಲಿ ಠೇವಣಿಸತಕ್ಕದ್ದು ಸಹಕಾರ 
೦ಘಗಳ ನಿಬಂಧಕರು ಸದರಿ ಹಣವನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ 
ಲ್ಲಿಸತಕ್ಕದ್ದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ದಿನಾಂಕ: 12-03-2013ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 


ಸ 
ಸ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಎಸ್‌. ರಮಣರೆಡ್ಡಿ, 
೧.೧, 475 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜ೦ಟ ಕಾರ್ಯದರ್ಶಿ, 
50-100 ಸಹಕಾರ ಇಲಾಖೆ. 


ಶಿಕ್ಷ ಣ ಸಚಿವಾಲಯ 


ವಿಷಯ: ಶ್ರೀ ಎಸ್‌.ಎ. ಲಮಾಣಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಸವನ ಬಾಗೇವಾಡಿ, ವಿಜಾಪುರ 
ಜಿಲ್ಲೆ, ಇವರು ಖಾಸಗಿ ಪ್ರಾಥಮಿಕ ಶಾಲೆಯಲ್ಲಿ ವಿಜಾಪುರ ಜಿಲ್ಲೆಯಲ್ಲಿ ಭಾಗಿಯಾದ ಅವ್ಯವಹಾರ/ಆರೋಪಗಳ ಮೇಲಿನ 
ಶಿಸ್ತು ಕ್ರಮದಲ್ಲಿನ ಅಂತಿಮ ಆದೇಶ. 





೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 102 ಡಿಜಿಡಿ 1999 (ಭಾಗ-3), ದಿನಾ೦ಕ: 05-05-2004 
2. ಸರ್ಕಾರದ ಆದೇಶ ಸಂಖ್ಯೆ; ಇಡಿ 102 ಡಿಜಿಡಿ 1999, ದಿನಾಂಕ: 20-01-2005 
3. ಸರ್ಕಾರದ ಆದೇಶ ಸಂಖ್ಯೆ; ಇಡಿ 102 ಡಿಜಿಡಿ 1999, ದಿನಾ೦ಕ: 01-08-2006. 
4. ಶ್ರೀ ಬಿ.ಎಲ್‌. ಶ್ರೀಕಂಠಯ್ಯ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್‌ ನ್ಯಾಯಾಧೀಶರು, ಇವರ ವಿಚಾರಣಾ ವರದಿ ದಿನಾಂಕ: 17-08-2007 
5. ಶ್ರೀ ಎಸ್‌.ಎ. ಲಮಾಣಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಸವನ ಬಾಗೇವಾಡಿ, ವಿಜಾಪುರ ಜಿಲ್ಲೆ ಇವರ 
ಮನವಿ ಪತ್ರ ದಿನಾಂಕ: 10-01-2011, 21-01-2011, 20-11-2012 ಮತ್ತು 23-01-2013 
6. ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ, ಇವರ ಪತ್ರ ಸಂಖ್ಯೆ: ಜಿ12:ಖಾ.ಶಿಅ.ಶಿ.ಕ್ರ: 57/2010-11/3398, 
ದಿನಾಂಕ: 07-01-2011, 03-10-2012 ಮತ್ತು 18-01-2013 
ಪ್ರಸ್ತಾವನೆ: 


1) 


2) 


3) 


ಬಿಜಾಪುರ ಜಿಲ್ಲೆಯ ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರ ನೇಮಕಾತಿಯಲ್ಲಿ ಅವ್ಯವಹಾರ 
ನಡೆದಿದೆ ಎನ್ನಲಾದ ಆರೋಪಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ 24 ಅಧಿಕಾರಿಗಳ ಎರುದ್ಧ ಮೇಲೆ (1ರಲ್ಲಿ ಓದಲಾದ 
ದಿನಾಂಕ: 05-05-2004ರ ಆದೇಶದಲ್ಲಿ ಶ್ರೀ ವೈ.ಆರ್‌. ಸಾಹುಕಾರ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಬೆ೦ಗಳೂರು, 
ಇವರನ್ನು ವಿಚಾರಣಾಧಿಕಾರಿಯೆಂದು ನೇಮಿಸಲಾಗಿತ್ತು. ನಂತರ ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 20-01-2005ರ 
ಆದೇಶದಲ್ಲಿ 24 ಅಧಿಕಾರಿಗಳ ಜಂಟಿ ಇಲಾಖಾ ವಿಚಾರಣೆಯನ್ನು ಮಾರ್ಪಡಿಸಿ, 24 ಪ್ರತ್ಯೇಕ ಪ್ರಕರಣಗಳೆಂದು ಆದೇಶಿಸಿದೆ. 
ಶ್ರೀ ವೈ.ಆರ್‌. ಸಾಹುಕಾರ್‌ರವರನ್ನು ಇಲಾಖಾ ವಿಚಾರಣೆ-ನಡೆಸುವ ಅಧಿಕಾರಿಗಳ ಪಟ್ಟಿಯಿಂದ ತೆಗೆದುಹಾಕಿದ ಕಾರಣದಿಂದ ಮೇಲೆ 
(3)ರಲ್ಲಿ ಓದಲಾದ ದಿನಾಂಕ: 01-08-2006ರ ಆದೇಶದಲ್ಲಿ ಶ್ರೀ ಬಿ.ಎಲ್‌. ಶ್ರೀಕಂಠಯ್ಯ, ನಿವೃತ್ತ ಜಿಲ್ಲಾ ಸೆಷನ್‌ ನ್ಯಾಯಾಧೀಶಕರು, 
ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿ ಎಂದು ನೇಮಿಸಲಾಗಿತ್ತು. ಸದರಿ ಆದೇಶದಲ್ಲಿ ಶ್ರೀ ಎಸ್‌.ಎ. ಲಮಾಣಿ, ನಿವೃತ್ತ ಕ್ಷೇತ್ರ 
ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಿಂದಿನ ಸಹಾಯಕ ಶಿಕ್ಷಣಾಧಿಕಾರಿಗಳು, ಬಸವನ ಬಾಗೇವಾಡಿ, ವಿಜಾಪುರ ಜಿಲ್ಲೆ 
ಇವರು ಈ ಹಿಂದೆ ದಿನಾಂಕ: 01-08-1991 ರಿಂದ 12-06-1994ರ ಅವಧಿಯಲ್ಲಿ ವಿಜಾಪುರ ಗ್ರಾಮೀಣ ವಲಯದ ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬಸವನ ಬಾಗೇವಾಡಿ ಇಲ್ಲಿ ಸಹಾಯಕ ಶಿಕ್ಷಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಸರ್ಕಾರದ 
ಆರ್ಥಿಕ ಮಿತವ್ಯಯದ ಸಂಬಂಧ ಎಫ್‌.ಡಿ. 7 ಡಿಎಂ-87, ದಿನಾಂಕ: 10-11-1987 ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಆಯುಕ್ತರ ಆದೇಶ ದಿನಾಂಕ: 28-11-1987ರ ಅನುಸಾರ ಯಾವುದೇ ಹೊಸ ಹುದ್ದೆ ತುಂಬಲು ನಿಷೇಧವಿದ್ದು, ಈ ಆದೇಶಗಳನ್ನು 
ಪಾಲಿಸದೇ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವ ಖಾಸಗಿ ಪ್ರಾಥಮಿಕ ಶಾಲೆಗಳ ಒಟ್ಟು 14 ಶಿಕ್ಷಕರ ನೇಮಕಾತಿ ಮಾಡಿ 
ಆಯುಕ್ತರ ಅನುಮತಿ ಇಲ್ಲದೆ ನೇಮಕವಾದ ಶಿಕ್ಷಕರಿಗೆ ಸರ್ಕಾರದ ಮಿತವ್ಯಯ ನೀತಿಗೆ ವ್ಯತಿರಿಕ್ತವಾಗಿ ವೇತನ ಬಿಡುಗಡೆ ಮಾಡಿದ 
ಆರೋಪ ಹೊಂದಿರುತ್ತಾರೆ. ಈ ಬಗ್ಗೆ ಆರೋಪಣಾ ಪಟ್ಟಿ ಜಾರಿಯಾದ ಮೇಲೆ ಆರೋಪಿತ ಆಧಿಕಾರಿಯು ಆರೋಪಗಳನ್ನು 
ಅಲ್ಲೆಗಳೆದು ಸಮಜಾಯಿಷಿ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ಸತ್ಯಾಸತ್ಯತೆಯನ್ನು ಅರಿಯಲು ದಿನಾಂಕ: 01-08-2006ರ 
ಆದೇಶದಲ್ಲಿ ಶ್ರೀ ಬಿ.ಎಲ್‌. ಶ್ರೀಕಂಠಯ್ಯ, ನಿವೃತ್ತ ಜಿಲ್ಲಾ ಸೆಷನ್‌ ನ್ಯಾಯಾಧೀಶಕರು, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿ 
ಎಂದು ನೇಮಿಸಲಾಗಿತ್ತು. ನಂತರ ದಿನಾಂಕ: 17-08-2007ರ ವಿಚಾರಣಾ ವರದಿಯಲ್ಲಿ ವಿಚಾರಣಾಧಿಕಾರಿಗಳು 
“ದೋಷಾರೋಪಣ ಪಟ್ಟಿಯಲ್ಲಿ ಹೇಳಿರುವಂತೆ ಆರೋಪಕ್ಕೆ ಸಂಬ೦ಧಪಟ್ಟ ದಿನಾ೦ಕಗಳು 1991 ಅಕ್ಟೋಬರ್‌, ನವೆಂಬರ್‌, 1992 
ಜುಲೈ ಮತ್ತು ಅಕ್ಟೋಬರ್‌ 1993” ಆಗಿದ್ದು, ಆರೋಪಿತ ಅಧಿಕಾರಿಯು ಸೇವೆಯಿಂದ ನಿವೃತ್ತಿಯಾದ ದಿನಾಂಕ: 31-8-1999 
ಆಗಿದ್ದು, ದೋಷಾರೋಪಣ ಪಟ್ಟಿ ಆರೋಪಿತದ ಅಧಿಕಾರಿಗೆ ಜಾರಿಯಾಗಿರುವ ದಿನಾಂಕ: 26-07-2003 ಆಗಿರುವುದರಿಂದ 
ಘಟನೆ ಜರುಗಿದ 11 12 ವರ್ಷಗಳು ಗತಿಸಿದ ನಂತರವಾಗಿರುತ್ತದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ದೋಷಾರೋಪಣಾ 
ಪಟ್ಟಿಯು ಬಾರ್ಡ್‌ ಬೈ ಲಿಮಿಟೇಷನ್‌ ಎಂದು ಆರೋಪಿತ ಅಧಿಕಾರಿಯು ನಿರ್ದೋಷಿ ಎಂದು ನಿರ್ಧರಿಸಿದ್ದೇನೆ ಎಂದು ತಮ್ಮ 
ವರದಿಯಲ್ಲಿ ತಿಳಿಸಿರುತ್ತಾರೆ. 


ಮೇಲೆ (5)ರಲ್ಲಿ ಓದಲಾದ ದಿನಾಂಕ: 10-01-2011, 21-01-2011, 20-11-2012 ಮತ್ತು 23-01-2013ರಲ್ಲಿ ಸರ್ಕಾರಕ್ಕೆ 
ಸಲ್ಲಿಸಿರುವ ಮನವಿಯಲ್ಲಿ ಇಲಾಖೆಯ ವಿಚಾರಣಾಧಿಕಾರಿಗಳ ವರದಿಯಲ್ಲಿ ದೋಷ ಮುಕ್ತನಾಗಿದ್ದು ಹಾಗೂ ಈ ಕುರಿತು 
ಬಿಜಾಪುರದಲ್ಲಿ ಗೋಲ್‌ಗುಂಬಸ್‌ ಪೊಲೀಸ್‌ ಠಾಣೆಯಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಸಂಖ್ಯೆ: 104/2004, ದಿನಾಂಕ: 
05-09-2011ರಂದು 14 ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲಾಗಿದ್ದು, ಅದರಲ್ಲಿ ತಾನು ಇರುವುದಿಲ್ಲ ಹಾಗೂ ಸಾಕ್ಕಿ 
ಪುರಾವೆಗಳು ಆಗದೇ ಇರುವುದರಿಂದ ದೋಷಾರೋಪಣೆ ಪತ್ರದಿಂದ ಕೈಬಿಡಲಾಗಿದೆ ಎಂಬ ಪ್ರತ್ಯೇಕ ಪುರವಣಿಯಲ್ಲಿ 18 ಜನರ 
ಹೆಸರಿನಲ್ಲಿ ಕ್ರಮ ಸಂಖ್ಯೆ: 7ರಲ್ಲಿ ತನ್ನ ಹೆಸರು ಇರುತ್ತದೆ ಎಂದು, ಈ ಕಾರಣದಿ೦ದ ತಾನು ಎಲ್ಲಾ ಇಲಾಖಾ ವಿಚಾರಣೆ, 
ದೋಷಾರೋಪಣಾ ಪತ್ರದಿಂದ ಕೈಬಿಟ್ಟಿರುವುದರಿ೦ದ, ಆರೋಪ ಮುಕ್ತನಾಗಿರುವುದರಿಂದ ನಿವೃತ್ತಿ ಸಮಯದಲ್ಲಿ ತಡೆಹಿಡಿಯಲಾದ 
ಎಲ್ಲಾ ಹಣಕಾಸು ಸೌಲಭ್ಯಗಳನ್ನು ಬಿಡುಗಡೆ ಮಾಡಬೇಕೆಂದು ವಿನಂತಿಸಿಕೊಂಡಿರುತ್ತಾರೆ. 


ಮೇಲೆ (6)ರಲ್ಲಿ ಓದಲಾದ ದಿನಾಂಕ: 07-01-2011, 03-10-2012 ಮತ್ತು 18-01-2013ರ ಪತ್ರದಲ್ಲಿ ಅಪರ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ, ಇವರು ಈ ಪ್ರಕರಣದ ಶಿಸ್ತು ಪ್ರಕರಣದ ಕುರಿತು ವಿಜಾಪುರದಲ್ಲಿ ಗೋಲ್‌ಗುಂಬಸ್‌ 
ಪೊಲೀಸ್‌ ಠಾಣೆಯಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಸಂಖ್ಯೆ: 104/2004, ದಿನಾಂಕ: 05-09-2011ರಂದು 14 ಅಧಿಕಾರಿಗಳ 
ಮೇಲೆ ಮೊಕದ್ದಮೆ ದಾಖಲಾಗಿದ್ದು, ಇದರಲ್ಲಿ ಆರೋಪಿತ ಅಧಿಕಾರಿಯ ಹೆಸರು ಇರುವುದಿಲ್ಲ ಹಾಗೂ ಸಾಕ್ಷಿ ಪುರಾವೆಗಳು 
ಆಗದೇ ಇರುವುದರಿಂದ ದೋಷಾರೋಪಣಾ ಪಟ್ಟಿಯಲ್ಲಿ ಕೈಬಿಡಲಾಗಿದೆ ಎಂಬ ಪ್ರತ್ಯೇಕ ಪುರವಣಿಯಲ್ಲಿ 18 ಜನರ ಹೆಸರಿನಲ್ಲಿ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೬೫ 





ಕ್ರಮ ಸಂಖ್ಯೆ: 7ರಲ್ಲಿ ಅಧಿಕಾರಿಯ ಹೆಸರು ಇದ್ದು, ಬಿಜಾಪುರದ 3ನೇ ಜೆಎಂಎಫ್‌ಸಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸಿಸಿ 
ಸಂಖ್ಯೆ: 1907/2011ರ ದಿನಾಂಕ: 15-09-2011ರ ಆದೇಶದಂತೆ ಅಗತ್ಯ ಕ್ರಮಕ್ಕಾಗಿ ವರದಿ ಸಲ್ಲಿಸಿದ್ದಾರೆ. 


ಈ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 10 ಡಿಜಿಪಿ 2011, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌, 2013. 
4) 


(೬ 


ಸ್ತಾವನೆಯಲ್ಲಿ ವಿವರಿಸಿರುವ ಆ೦ಶಗಳ ಹಿನ್ನೆಲೆಯಲ್ಲಿ ವಿಚಾರಣಾಧಿಕಾರಿಗಳ ವರದಿಯಲ್ಲಿ ವಿಚಾರಣಾಧಿಕಾರಿಗಳು “ಆರೋಪ 
ಟ್ವಿಯನ್ನೇ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ-214ರಂತೆ ಸಲ್ಲಿಸಿರುವುದರಿಂದ ಈ ದೋಷಾರೋಪಣಾ 
ಸಿಯು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸದೇ ಇರುವುದರಿಂದ ಈ ದೋಷಾರೋಪಣಾ ಪಟ್ಟಿಯು ನಿಲ್ಲತಕ್ಕದ್ದಲ್ಲ ಮತ್ತು 
ಈ ಕಾರಣದಿಂದ ದೋಷಾರೋಪಣಾ ಪಟ್ಟಿಯು ಬಾರ್ಡ್‌ ಬೈ ಲಿಮಿಟೇಷನ್‌” ಎಂದು ತೀರ್ಪಿತ್ತಿರುವ ಹಿನ್ನೆಲೆಯಲ್ಲಿ ಮತ್ತು 
ಬಿಜಾಪುರರ 3ನೇ ಜೆಎಂಎಫ್‌ಸಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸಿಸಿ ಸಂಖ್ಯೆ: 1907/2011ರ ಪ್ರಕರಣದಲ್ಲಿ ಬರಬಹುದಾದ 
ಅಂತಿಮ ತೀರ್ಪಿನ ಷರತ್ತಿಗೆ ಒಳಪಟ್ಟು, ಶ್ರೀ ಎಸ್‌.ಎ. ಲಮಾಣಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬಸವನ ಬಾಗೇವಾಡಿ, ವಿಜಾಪುರ ಜಿಲ್ಲೆ ಇವರನ್ನು ದಿನಾ೦ಕ: 20-01-2005, ಸಂಖ್ಯೆ: ಇಡಿ 102 ಡಿಜಿಡಿ 99ರ ಸರ್ಕಾರಿ 
ಆದೇಶದಲ್ಲಿ ನಮೂದಿಸಿರುವ ಆಪಾದನೆಗಳಿಂದ ದೋಷಮುಕ್ತರನ್ನಾಗಿಸಿ, ಆದೇಶಿಸಲಾಗಿದೆ ಮತ್ತು ಈ ವಿಚಾರಣೆ ನಡೆಯದಿದ್ದಲ್ಲಿ, 
ಅರೋಪಿತ ಅಧಿಕಾರಿಯಾದ ಶ್ರೀ ಎಸ್‌.ಎ. ಲಮಾಣಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಸವನ 
ಬಾಗೇವಾಡಿ, ವಿಜಾಪುರ ಜಿಲ್ಲೆ ಇವರು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿದ್ದರೋ ಅಂತಹ ಎಲ್ಲಾ ಸೌಲಭ್ಯಗಳನ್ನು 
ಪಡೆಯಲು ಅರ್ಹರಿರುತ್ತಾರೆ ಎಂದು ಅದೇಶಿಸಿದೆ. 


ಜಿ € 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶ್ರೀಪಾದು ಹೆಚ್‌.ಎನ್‌. 
P.R. 470 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-50 ಶಿಕ್ಷಣ ಇಲಾಖೆ. (ಆಡಳಿತ) 


ಕಾರ್ಮಿಕ ಸಚಿವಾಲಯ 


ವಿಷಯ : ಕಾರ್ಬಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿ ಹಾಲಿ ಚಾಲ್ತಿಯಲ್ಲಿರುವ ಮತ್ತು 
ಹೊಸದಾದ ಯೋಜನೆಗಳನ್ನು / ಕಾರ್ಯಕ್ರಮಗಳನ್ನು ಜಾರಿಮಾಡಲು, ಕಾನೂನುಗಳನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ದುರಂತ / ಅವಘಡಗಳನ್ನು ನಿಯಂತ್ರಿಸಲು ಹಾಗೂ ಸುಮಾರು 20 ಲಕ್ಷ ಕಾರ್ಮಿಕರಿಗೆ 
ಕಾಯ್ದೆಯನ್ವಯ ದೊರಕಬೇಕಾದ ಸೌಲಭ್ಯಗಳನ್ನು ಒದಗಿಸಲು ಸಹಕಾರಿಯಾಗುವಂತೆ ಇಲಾಖೆಯ ಗ್ರೂಪ್‌ “ಎ” ದರ್ಜೆಯ 
ಹಿರಿಯ ಮತ್ತು ಕಿರಿಯ ಕ್ಷೇತ್ರಾಧಿಕಾರಿಗಳಿಗೆ ಬಾಡಿಗೆ ಆಧಾರದ ಮೇಲೆ ವಾಹನ ಒದಗಿಸಲು ಮಂಜೂರಾತಿ ನೀಡುವ ಬಗ್ಗೆ 


ಓದಲಾಗಿದೆ: 1. ನಿರ್ದೇಶಕರು, ಕಾರಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಯ್ಯ ಇಲಾಖೆ ರವರ ಪ್ರಸ್ತಾವನೆ 
ಸಂಖ್ಯೆ: ಕಾಬಾನಿ/ಇಎಸ್‌ಟ-1/ಇತರೆ/ಸಿಆರ್‌-128/2012-2013, ದಿನಾಂಕ 08-02-2013 


2. ಸರ್ಕಾರದ ಪತ್ರದ ಸಂಖ್ಯೆ: ಕಾಇ 62 ಕಾಬಾಸೇ 2012, ದಿನಾಂಕ: 08-11-2012 
ಪ್ರಸ್ತಾವನೆ: 
ಮೇಲೆ ಕ್ರಮಾಂಕ (1ರಲ್ಲಿ ಓದಲಾದ ದಿನಾಂಕ: 08-02-2013ರ ಕಾರ್ಯಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ 
ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ವಿಭಾಗೀಯ ಕಛೇರಿಗಳಲ್ಲಿ ಕೆಲಸಗಳನ್ನು ಸಕಾಲದಲ್ಲಿ ನಿರ್ವಹಿಸಲು, ವಿಭಾಗೀಯ 
ಕಛೇರಿಗಳು ಕೇಂದ್ರ ಸ್ಥಾನದಿಂದ ನಿರ್ದಿಷ್ಟಪಡಿಸಿರುವ ಕ್ಷೇತ್ರ ಪರಿಮಿತಿಗಳ ನಡುವಿನ ದೂರ ಅಧಿಕವಾಗಿದ್ದು ಶೀಘ್ರವಾಗಿ ತಲುಪಬೇಕಾಗಿದ್ದು, ರಾಜ್ಯದಲ್ಲಿನ 
ಕಾರಾನೆಗಳು/ಬಾಯ್ದರುಗಳು ಹಾಗೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿ ಯೋಜನೆಗಳನ್ನು ಕಾಲಾನುಕಾಲಕ್ಕೆ ಪರಿವೀಕ್ಷಣೆ ನಡೆಸಿ ಪ್ರಸ್ತಾಪಿತ 
ಕಾಯ್ದೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಕಾರ್ಮಿಕರಿಗೆ/ಸಾರ್ವಜನಿಕರಿಗೆ ಸೌಲಭ್ಯ/ಸೇವೆಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವ ಜೊತೆಗೆ, ಈಗಿನ 
ಇಲಾಖೆಯ ರೂ. 16 ಕೋಟಿಯ ಆದಾಯವನ್ನು ಎರಡರಷ್ಟು ಉತ್ಪತ್ತಿ ಮಾಡಲು ವಿಪುಲ ಅವಕಾಶಗಳಿವೆಯೆಂದು, ಪ್ರಸ್ತುತ ನಿರ್ದೇಶಕರು, ಜಂಟಿ 
ನಿರ್ದೇಶಕರಿಗೆ ಮಾತ್ರ ಸರ್ಕಾರಿ ವಾಹನವಿದ್ದು, ಇಲಾಖೆಯ ಇನ್ನಿತರ ಕ್ಷೇತ್ರಾಧಿಕಾರಿಗಳು ಸಾರ್ವಜನಿಕ ಸಾರಿಗೆಯನ್ನೇ ಬಳಸುತ್ತಿದ್ದು, ಮೇಲಿನ ಗುರಿಗಳನ್ನು 
ಸಾಧಿಸಲು ಹಿನ್ನಡೆಯಾಗಿರುತ್ತದೆಂದು, ಕಾರ್ಮಿಕ ಸಚಿವಾಲಯವು ಇದನ್ನು ಮನಗಂಡು ಮೊದಲ ಹಂತವಾಗಿ ನಿರ್ದೇಶಕರ ಪ್ರಸ್ತಾವನೆಯ ಕೋಷ್ಟಕದಲ್ಲಿ 
ನಮೂದಿಸಿರುವ ಕ್ರಮಸಂಖ್ಯೆ 1, 2, 3 ಮತ್ತು 4 ರಲ್ಲಿನ ಇಲಾಖೆಯ ಗ್ರೂಪ್‌ "ಎ" ದರ್ಜೆಯ ಹಿರಿಯ ಮತ್ತು ಕಿರಿಯ ಹುದ್ದೆಗಳ ಕ್ಷೇತ್ರಾಧಿಕಾರಿಗಳಿಗೆ ಬಾಡಿಗೆ 
ಆಧಾರದ ಮೇಲೆ ವಾಹನ ಒದಗಿಸುವುದರಿಂದ ಮೇಲಿನ ಗುರಿಗಳನ್ನು ಸಾಧಿಸಬಹುದಾಗಿದೆಯೆಂದು ತಾತ್ವಿಕವಾಗಿ ಒಪ್ಪಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಾಆ 16 ಕಾಬಾಸೇ 2013, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌, 2013 
ಮೇಲೆ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಕಾರ್ಬಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆಯಲ್ಲಿ ವಿಭಾಗೀಯ 
ಕಛೇರಿಗಳಲ್ಲಿ ಕೆಲಸಗಳನ್ನು ಸಕಾಲದಲ್ಲಿ ನಿರ್ವಹಿಸಲು, ವಿಭಾಗೀಯ ಕಛೇರಿಗಳು ಕೇಂದ್ರ ಸ್ಥಾನದಿಂದ ನಿರ್ದಿಷ್ಟಪಡಿಸಿರುವ ಕ್ಷೇತ್ರ ಪರಿಮಿತಿಗಳ ನಡುವಿನ 
ದೂರ ಅಧಿಕವಾಗಿದ್ದು ಶೀಘ್ರವಾಗಿ ತಲುಪಲು ಮತ್ತು ಪ್ರಸ್ತಾಪಿತ ಕಾಯ್ದೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಕಾರ್ಮಿಕರಿಗೆ/ಸಾರ್ವಜನಿಕರಿಗೆ 
ಸೌಲಭ್ಯ/ಸೇವೆಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವ ಹಿನ್ನೆಲೆಯಲ್ಲಿ ಕ್ರಮಾಂಕ(1) ರಲ್ಲಿ ಓದಲಾದ ದಿನಾಂಕ: 08-02-3013ರ ನಿರ್ದೇಶಕರ 


೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ಪ್ರಸ್ತಾವನೆಯಲ್ಲಿನ ಕೋಷ್ಠಕದ ಕ್ರಮ ಸಂಖ್ಯೆ 1, 2, 3 ಮತ್ತು 4 ರಲ್ಲಿ ನಮೂದಿಸಿರುವ, ಕೆಳಕಂಡ ಕೋಷ್ಟಕದ ಕಾಲಂ-2ರಲ್ಲಿನ ಹುದ್ದೆಗಳ ಕ್ಷೇತ್ರಾಧಿಕಾರಿಗಳಿಗೆ 
ದಿನಾಂಕ: 01-04-2013ರಿ೦ದ ಜಾರಿಗೆ ಬರುವಂತೆ ವಾಹನ ಭತ್ಯೆ ತಿಂಗಳಿಗೆ ರೂ. 30,000/-ರಂತೆ ಬಾಡಿಗೆ ಆಧಾರದ ಮೇಲೆ ವಾಹನ ಒದಗಿಸಲು, 
ತಾತ್ವಿಕವಾಗಿ ಒಪ್ಪಿಗೆ ನೀಡಿ ಆದೇಶ ಹೊರಡಿಸಿದೆ. 























ವೃಂದ ಕ್ಷೇತ್ರಾಧಿಕಾರಿಗಳ ಪದನಾಮ ಅಧಿಕಾರಿಗಳ ಸಂಖ್ಯೆ ie ವೆಚ್ಚ ತ್ತ ಹಕ 
1 2 3 4 5 
I. ಕಾರ್ಲಾನೆಗಳ ಉಪ ನಿರ್ದೇಶಕರು 8 2.4 28.8 
2 ಬಾಯ್ದರುಗಳ ಉಪ ನಿರ್ದೇಶಕರು 2 0.6 7.2 
3. ಕಾರ್ಲಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು 9 2.7 32.4 
4 ಬಾಯ್ದರುಗಳ ಹಿರಿಯ ಸಹಾಯಕ ನಿರ್ದೇಶಕರು 4 1.2 14.4 
23 6.9 82.8 























ಮೇಲೆ ತಿಳಿಸಲಾದ ಹುದ್ದೆಗಳ ಕ್ಷೇತ್ರಾಧಿಕಾರಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯವರು ನಿಗದಿಪಡಿಸಿದ 
ಮಾರ್ಗಸೂಚನೆಗಳನ್ವಯ ಬಾಡಿಗೆ ಆಧಾರದ ಮೇಲೆ ವಾಹನಗಳನ್ನು ಪಡೆಯಬಹುದಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ಶಿವರಾಮಗೌಡ, 
೧.೧. 476 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50 - 125 ಕಾರ್ಮಿಕ ಇಲಾಖೆ (ಕಾರ್ಪಾನೆಗಳು ಮತ್ತು ಬಾಯ್ದರುಗಳು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಬಿಸಿಡಬ್ಲ್ಯೂ 336 ಬಿಎಂಎಸ್‌ 2012, ಬೆ೦ಗಳೂರು, ದಿನಾಂಕ: 16-03-2013 


"ಸರ್ಕಾರಿ ಆದೇಶ ಸಂಖ್ಯೆ ಹಿಂವಕ 336 ಬಿಎಂಎಸ್‌ 2012, ದಿನಾಂಕ: 13-12-2012ರ ಅನುಬಂಧದ ಕಾಲಂ ನಂ. (3) ಕ್ರಮಸಂಖ್ಯೆ: 
(28)ರಲ್ಲಿಯ ರಾಮದುರ್ಗ ವೃತ್ತಿಪರ ಎಂಬುದರ ಬದಲಾಗಿ ರಾಮದುರ್ಗ ಸಾಮಾನ್ಯ ಎಂತಲೂ ಹಾಗೂ ಕಲಂ ನಂ. (5)ರಲ್ಲಿಯ ಮಹಿಳೆ ಎಂಬುದರ 
ಬದಲಾಗಿ ಪುರುಷ ಎಂದು ತಿದ್ದುಪಡಿ ಮಾಡಲಾಗಿದ್ದು, ಅದರಂತೆ ಓದಿಕೊಳ್ಳತಕ್ಕದ್ದು.” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಜಿ. ಮುಳಕೂರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
೧.೧. 477 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಕುಕ 63 ಪಿಐಎಂ 2012, ಬೆಂಗಳೂರು, ದಿನಾಂಕ: 16-02-2013 


1. ಆಯುಷ್‌ ಇಲಾಖೆಯ ವೈದ್ಯರುಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯರುಗಳಿಗೆ ನೀಡುತ್ತಿರುವ ಸವಲತ್ತುಗಳನ್ನು 
ವಿಸ್ತರಿಸಿ ಹೊರಡಿಸಿದ ಸರ್ಕಾರಿ ಆದೇಶ ಸಂಖ್ಯೆ ಆಕುಕ 357 ಪಿಐಎ೦ 2012, ದಿನಾ೦ಕ: 24-01-2013ರ ಆದೇಶ ಭಾಗದ 2ನೇ ಸಾಲಿನಲ್ಲಿ 
“ವೈದ್ಯರು ದರ್ಜೆ-2 ವೃಂದದ ಹುದ್ದೆಯನ್ನು ಗ್ರೂಪ್‌-ಬಿ ವೃಂದದಿಂದ ಗ್ರೂಪ್‌-ಎ ವೃಂದಕ್ಕೆ” ಎಂಬ ಪದದ ನಂತರ, “ಹಾಗೂ ವೈದ್ಯರು 
ದರ್ಜೆ-1 ವೃಂದದ ಹುದ್ದೆಯನ್ನು ಗ್ರೂಪ್‌-ಎ ವೃಂದದಿಂದ ಹಿರಿಯ ವೈದ್ಯಾಧಿಕಾರಿ (ಆಯುಷ್‌) ವೃಂದಕ್ಕೆ” ಎಂಬುದನ್ನು ಸೇರಿಸಿ ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು. 
ಹಾಗೂ ಸದರಿ ಆದೇಶದ, ಆದೇಶ ಭಾಗದಲ್ಲಿನ 2ನೇ ಕಂಡಿಕೆ ಹಾಗೂ ಅದರಲ್ಲಿನ ""ಅ,ಆ,ಆಇ ಮತ್ತು ಈ” ಬದಲಾಗಿ ಈ ಕೆಳಕಂಡಂತೆ 
ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 

“ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯರುಗಳಿಗೆ ನೀಡಲಾಗುತ್ತಿರುವ 6,13 ಮತ್ತು 20 ವರ್ಷಗಳ ಕಾಲಬದ್ಧ 

ಮುಂಬಡ್ತಿ ವೇತನಗಳನ್ನು ಆಯುಷ್‌ ವೈದ್ಯರುಗಳಿಗೂ ವಿಸ್ತರಿಸಿ, ದಿನಾಂಕ: 10-01-2013ರಿಂದ ಜಾರಿಗೆ ಬರುವಂತೆ ಈ ಕೆಳಗಿನಂತೆ 

ನಿಗದಿಪಡಿಸಿದೆ. 

ಅ) ವೈದ್ಯಾಧಿಕಾರಿಗಳು (ಆಯುಷ್‌):-ವೈದ್ಯಾಧಿಕಾರಿಗಳು (ಆಯುಷ್‌) ಎಂದು ಪದನಾಮಗೊಂಡಿರುವ ವೈದ್ಯರುಗಳು ಸದರಿ ಹುದ್ದೆಯಲ್ಲಿ 
6 ವರ್ಷದವರೆಗೆ ರೂ. 28,100-50,100 ವೇತನ ಶ್ರೇಣಿಯಲ್ಲಿ ಮುಂದುವರೆಯುವುದು. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೬೭ 





೧.೧. 478 
50-100 


ಆ) ಹಿರಿಯ ವೈದ್ಯಾಧಿಕಾರಿಗಳು (ಆಯುಷ್‌):- ವೈದ್ಯಾಧಿಕಾರಿಗಳು (ಆಯುಷ್‌) ವೃಂದದಲ್ಲಿ ಸತತ 6 ವರ್ಷಗಳ ಸೇವೆಯನ್ನು 
ಪೂರ್ಣಗೊಳಿಸಿದ ನಂತರ, ಇವರನ್ನು ಹಿರಿಯ ವೈದ್ಯಾಧಿಕಾರಿಗಳು, (ಆಯುಷ್‌) ಎಂದು ಪರಿಗಣಿಸಿ, ಅವರುಗಳಿಗೆ ರೂ. 30,400- 
51,300 ವೇತನ ಶ್ರೇಣಿಯನ್ನು ನಿಗದಿಪಡಿಸುವುದು. 

ಇ) ಉಪ ನಿರ್ದೇಶಕರು :-ವೈದ್ಯಾಧಿಕಾರಿಗಳು (ಆಯುಷ್‌) ವೃಂದದಲ್ಲಿ ಸತತ 13 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ 
ಇವರನ್ನು ಉಪ ನಿರ್ದೇಶಕರು, (ಆಯುಷ್‌) ಎಂದು ಪರಿಗಣಿಸಿ ಅವರುಗಳಿಗೆ ರೂ. 36,300-53,850 ವೇತನ ಶ್ರೇಣಿಯನ್ನು 
ನಿಗದಿಪಡಿಸುವುದು. 

ಈ) ಆಯುಷ್‌ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳು (ಆಯುಷ್‌) ವೃ೦ದದಲ್ಲಿ ಸರರ 20 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ನಂತರ 
ಇವರನ್ನು ಉಪ ನಿರ್ದೇಶಕರು (ಆಯ್ಕೆ ಶ್ರೇಣಿ) ಎಂದು ಪರಿಗಣಿಸಿ ರೂ. 38,100-55,200 ವೇತನ ಶ್ರೇಣಿ ನಿಗದಿಗೊಳಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌. ಹರಿಣಿಯಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾರತೀಯ ವೈದ್ಯ ಪದ್ಧತಿ) 


ಇಂಧನ ಸಚಿವಾಲಯ 


ವಿಷಯ : ಕರ್ನಾಟಕದಲ್ಲಿ ಬೆಳಕು ಯೋಜನೆಯಡಿ ವಿಶೇಷ ಘಟಕ ಯೋಜನೆಗಾಗಿ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ : 1 ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 20 ಪಿಎಸ್‌ಆರ್‌ 2012, ದಿನಾಂಕ: 30-01-2013 


ಪ್ರಸ್ತಾವನೆ: 


P.R. 479 


2. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 20 ಪಿಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 07-03-2013 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಪತ್ರ ಸಂಖ್ಯೆ: ಕ್ರೆಡೆಲ್‌/07/ಬೆಳಕು 
ಯೋಜನಾ/2012:299, ದಿನಾಂಕ: 06-02-2013 


ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಸರ್ಕಾರವು ಬಡತನದ ರೇಖೆಗಳಿಗಿಂತ ಕೆಳಗಿರುವ ಸಾಮಾನ್ಯ ವರ್ಗದ, ಪರಿಶಿಷ್ಟ 
ಜಾತಿ, ಮತ್ತು ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಎರಡು (2) ಸಿಎಫ್‌ಎಲ್‌ ಲ್ಯಾಂಪ್‌ಗಳನ್ನು 10.50 ಲಕ್ಷ 
ಫಲಾನುಭವಿಗಳಿಗೆ 2012-13ನೇ ಸಾಲಿನಲ್ಲಿ ನೀಡಲು ಬೆಳಕು ಯೋಜನೆಗೆ ಅನುಮೋದನೆ ನೀಡಿದೆ. 


ಬೆಳಕು ಯೋಜನೆಯ ಸಿಎಫ್‌ಎಲ್‌ ಲ್ಯಾಂಪ್‌ಗಳನ್ನು ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ವಿತರಿಸಲು ಆಹಾರ ಮತ್ತು ನಾಗರೀಕ ಸರಬರಾಜು 
ಮತ್ತು ಗ್ರಾಹಕ ಇಲಾಖೆ, ತಮ್ಮ ಪತ್ರ ಸಂಖ್ಯೆ ಅನಾಸ 48 ಅನಾಸ 2012, ದಿನಾ೦ಕ: 21-12-2012ರಲ್ಲಿ ಸಹಮತಿಯನ್ನು ನೀಡಿರುತ್ತದೆ. 


ಮೇಲೆ ಓದಲಾದ (3)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತರವರು ಪ್ರಸಕ್ತ 
ಸಾಲಿನಲ್ಲಿ ಸದರಿ ಯೋಜನೆಗೆ ಒದಗಿಸಲಾದ ಅನುದಾನ ಬಿಡುಗಡೆ ಕೋರಿ ಸಲ್ಲಿಸಿದ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಹಣ ಬಿಡುಗಡೆ 
ಮಾಡಲು ಪ್ರಸ್ತುತ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 20 ಪಿಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 23ನೇ ಮಾರ್ಚ್‌, 2013 


ಕರ್ನಾಟಕ ನವೀಕರಿಸಬಹುದಾದ ಇಂಧಣ ಅಭಿವೃದ್ಧಿ ನಿಯಮಿತಕ್ಕೆ ಬೆಳಕು ಯೋಜನೆಯಡಿ ಎರಡು (2) ಸಿಎಫ್‌ಎಲ್‌ ಲ್ಯಾಂಪುಗಳನ್ನು 
ಬಡತನ ರೇಖೆಗಿಂತ ಕೆಳಗಿರುವ ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಆಹಾರ ಮತ್ತು ನಾಗರೀಕ ಸರಬರಾಜು ಮತ್ತು ಗ್ರಾಹಕ ಇಲಾಖೆಯ 
ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ವಿತರಣೆ ಮಾಡಲು 2012-13ನೇ ಸಾಲಿಗೆ ರೂ. 2.00 ಕೋಟಿಗಳನ್ನು (ರೂ. ಎರಡು ಕೋಟಿಗಳನ್ನು) 
ಬಿಡುಗಡೆ ಮಾಡಿ ಆದೇಶಿಸಿದೆ. 


ಈ ಮೊತ್ತವನ್ನು ಲೆಕ್ಕಶೀರ್ಷಿಕೆ "4801-80-190-0-03-422" ಬೆಳಕು ಯೋಜನೆಯ ವಿಶೇಷ ಘಟಕ ಯೋಜನೆಯಡಿ ಭರಿಸತಕ್ಕದ್ದು. 
ಈಗಾಗಲೇ ದಿನಾಂಕ: 30-01-2013ರ ಆದೇಶದಲ್ಲಿ ನಿಗದಿಪಡಿಸಿರುವ ನಿಬಂಧನೆಗಳ ಪ್ರಕಾರ ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕದ್ದು. 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆಯವರ ಮೇಲು 
ರುಜುವನ್ನು ಸ್ವೀಕೃತಿ ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಬಿಡುಗಡೆ ಮಾಡಿರುವ ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ 
(11158100 Certificate)ನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD 366 Exp-1/13, ದಿನಾ೦ಕ: 21-03-2013ರ ಸಹಮತಿಯನ್ವಯ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 





















































೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 
ಇಂಧನ ಸಚಿವಾಲಯ 
ವಿಷಯ : ವಿತರಣಾ ಕಂಪನಿಗಳಿಗೆ ವಿದ್ಯುತ್‌ ಮರು ಹಂಚಿಕೆ ಮಾಡುವ ಬಗ್ಗೆ 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 126 ಇಎಂಸಿ 2010, ದಿನಾಂಕ: 12-10-2011 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 81 ಇಎಂಸಿ 2011, ದಿನಾಂಕ: 03-11-2011 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 126 ಇಎಂಸಿ 2011, ದಿನಾಂಕ: 04-01-2012 
4. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 81 ವಿಎಸ್‌ಸಿ 2011, ದಿನಾಂಕ: 11-01-2012 
5. ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 16 ಪಿಎಸ್‌ಆರ್‌ 2011, ದಿನಾಂಕ: 23-04-2012 
ಪ್ರಸ್ತಾವನೆ 

1. ವಿವಿಧ ಉತ್ಪಾದನಾ ಮೂಲಗಳಿಂದ ಖರೀದಿಸುತ್ತಿರುವ ವಿದ್ಯುತ್ತನ್ನು ಸರ್ಕಾರದಿಂದ ಆಗಿಂದ್ಹಾಗೆ ಹೊರಡಿಸಲಾಗುತ್ತಿರುವ ಆದೇಶಗಳ ಮೂಲಕ 
ರಾಜ್ಯದ ಎಲ್ಲಾ ವಿತರಣಾ ಕಂಪನಿಗಳಿಗೆ ಶೇಕಡಾವಾರು ಪ್ರಮಾಣದಲ್ಲಿ ಹಂಚಿಕೆ ಮಾಡಲಾಗುತ್ತಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಗ್ರಾಹಕರ 
ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿಟ್ಟುಕೊ೦ಡು ವಿವಿಧ ಮೂಲಗಳಿಂದ ಪಡೆಯುವ ವಿದ್ಯುತ್ತನ್ನು ಮರು ಹಂಚಿಕೆ ಮಾಡಲು ಪ್ರಸ್ತಾಪಿಸಿದೆ. ಆದ್ದರಿ೦ದ 
ಪ್ರಸ್ತುತ ಆದೇಶ. 

2. ಈ ಆದೇಶದಲ್ಲಿ ಮರು ಹಂಚಿಕೆ ಮಾಡಲು ಪ್ರಸ್ತಾಪಿಸಿರುವ ವಿದ್ಯುತ್‌ ಪ್ರಮಾಣವು ವಿವಿಧ ವಿದ್ಯುತ್‌ ಸರಬರಾಜು ಕಂಪನಿಗಳ ಆರ್ಥಿಕ 
ಹೊರೆಯನ್ನು ಸರಿದೂಗಿಸುವ ಸಲುವಾಗಿ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವ ದೃಷ್ಟಿಯಿಂದಾಗಿದೆ. 

3. ಈ ಆದೇಶದಲ್ಲಿ ಮರು ಹಂಚಿಕೆ ಮಾಡಲು ಉದ್ದೇಶಿಸಿರುವ ವಿದ್ಯುತ್‌ ಪ್ರಮಾಣವನ್ನು 2013-14ನೇ ಸಾಲಿಗೆ ಅನ್ವಯಿಸುತ್ತದೆ. ಈ ಪ್ರಸ್ತಾಪಿತ 
ಆದೇಶವು ವಿಸಕ೦ಗಳು ವಿದ್ಯುತ್‌ ಖರೀದಿ ವೆಚ್ಚ ಪಾವತಿಸುವ/ಭರಿಸುವ ಉದ್ದೇಶದಿಂದ ನೀಡಲಾಗುತ್ತಿದ್ದು, ಇದು ಮುಂದೆ ಪುನರ್‌ 
ಪರಿಶೀಲಿಸುವವರೆಗೆ ಜಾರಿಯಲ್ಲಿರುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 11 ಪಿಎಸ್‌ಆರ್‌ 2013, ಬೆಂಗಳೂರು, ದಿನಾಂಕ: 22ನೇ ಮಾರ್ಚ್‌, 2013 
1 ರಾಜ್ಯ ಸರ್ಕಾರವು ವಿವಿಧ ಮೂಲಗಳಿಂದ ದೊರಕುವ ವಿದ್ಯುತ್‌ನ್ನು ಶೇಕಡಾವಾರು ಪ್ರಮಾಣದಲ್ಲಿ ರಾಜ್ಯದ ವಿತರಣಾ ಕಂಪನಿಗಳಿಗೆ ಈ 
ಕೆಳಕಂಡಂತೆ ಹಂಚಿಕೆ ಮಾಡಿ ಆದೇಶಿಸಿದೆ. 

ಮೂಲಗಳು ಬೆವಿಕಂ ಮಮಿಕಂ ಹುವಿಕಂ | ಗುವಿಕಂ ಚಾವಿಸನಿನಿ ಮೊತ್ತ 
ಕೆಪಿಟಿಸಿಎಲ್‌, ಜುರಾಲಾ ಮತ್ತು ಟಿಬಿ ಡ್ಯಾಮ್‌ ಜಲವಿದ್ಯುತ್‌ 31.91 8.53 17.60 26.51 15.45 100.00 
ಕೆಪಿಸಿಎಲ್‌ ಶಾಖೋತ್ಪನ್ನ ವಿದ್ಯುತ್‌ 50.44 8.34 18.13 12.53 10.56 100.00 
ಕೇಂದ್ರ ವಿದ್ಯುತ್‌ ಉತ್ಪಾದನಾ ಘಟಕಗಳು 50.44 8.34 18.13 12.53 10.56 100.00 
ಪಮುಖ ಸ್ವತಂತ್ರ ವಿದ್ಯುತ್‌ ಉತ್ಪಾದಕರು 60.95 6.59 22.32 4.26 5.88 100.00 
ಅಲ್ಲಾವಧಿ/ಮಧ್ಯಮಾವಧಿ ಮೂಲಗಳ (ಒಪ್ಪಂದವಿರುವ) 70.64 0 29.36 0 0 100.00 
ಅಲ್ಲಾವಧಿ/ಮಧ್ಯಮಾವಧಿ ಮೂಲಗಳ (ಒಪ್ಪಂದ ಮಾಡಿಕೊಳ್ಳಲಿರುವ) 70.62 0 29.36 0 0.02 100.00 

2. ಈ ಆದೇಶವು ವಿಸಕಂಗಳು ವಿದ್ಯುತ್‌ ಖರೀದಿ ವೆಚ್ಚ ಪಾವತಿಸುವ/ಭರಿಸುವ ಉದ್ದೇಶದಿಂದ ನೀಡಲಾಗುತ್ತಿದ್ದು, ಇದು ಮುಂದೆ ಪುನರ್‌ 
ಪರಿಶೀಲಿಸುವವರೆಗೆ ಜಾರಿಯಲ್ಲಿರುತ್ತದೆ. ಈ ಹಂಚಿಕೆಯು ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 

ನಿಬಂಧನೆಗಳು : 

1. ಈ ಅದೇಶವು ದಿನಾಂಕ: 01-04-2013ರಿಂದ ಜಾರಿಗೆ ಬರುತ್ತದೆ. 

2. ಮುಂಬರುವ ಎಲ್ಲಾ ಹೊಸ ದೀರ್ಫಾವಧಿ ವಿದ್ಯುತ್‌ ಖರೀದಿಗಳಿಗೆ ಪ್ರತ್ಯೇಕವಾಗಿ ಹಂಚಿಕೆ ಆದೇಶ ಮಾಡಲಾಗುವುದು. 

3. ಈ ಶೇಕಡಾವಾರು ಹಂಚಿಕೆ ಪ್ರಮಾಣವು ಅಸಂಪ್ರದಾಯಿಕ ಇಂಧನ ಮೂಲಗಳ ವಿದ್ಯುತ್‌ ಖರೀದಿಗೆ ಅನ್ವಯಿಸುವುದಿಲ್ಲ. 

4. ಈ ಶೇಕಡಾವಾರು ಹಂಚಿಕೆ ಪ್ರಮಾಣವನ್ನು ವಿತರಣಾ ಕಂಪನಿಗಳು ವಿದ್ಯುತ್‌ ಖರೀದಿ ಒಪ್ಪಂದ (8೧%) ದ ಮೂಲಕ ಇತರೆ ಮೂಲಗಳಿಂದ 
ಖರೀದಿಸಿ ಪ್ರತ್ಯೇಕವಾಗಿ ಹಣ ಪಾವತಿ ಮಾಡುತ್ತಿರುವ ವಿದ್ಯುತ್‌ ಪ್ರಮಾಣವನ್ನು ಹೊರತುಪಡಿಸಿ ನಿಗದಿಪಡಿಸಲಾಗಿದೆ. 

5. ಈ ಶೇಕಡಾವಾರು ಹಂಚಿಕೆಯು ವಿತರಣಾ ಕಂಪನಿಗಳು ಬಳಕೆ ಮಾಡದಿರುವ Wheeled Energy ಗೆ ಅನ್ವಯಿಸುವುದಿಲ್ಲ. 

6. ಈ ಆದೇಶದಲ್ಲಿ ನಮೂದಿಸಿರುವ ಮೂಲವಾರು ವಿದ್ಯುತ್‌ ಹಂಚಿಕೆ ಪ್ರಮಾಣವು ವಿದ್ಯುತ್‌ ಖರೀದಿ ವೆಚ್ಚ ಭರಿಸುವ ವಿಚಾರಕ್ಕೆ ಮಾತ್ರ 
ಅನ್ವಯಿಸುತ್ತದೆ. ದಿನಾಂಕ 11-01-2012ರ ಆದೇಶದಲ್ಲಿ ಹಂಚಿಕೆಯಾಗಿರುವ ವಿಸಕಂವಾರು ವಿದ್ಯುತ್‌ ಹಂಚಿಕೆ ಪ್ರಮಾಣವನ್ನು ದೈನಂದಿನ ವಿದ್ಯುತ್‌ 
ಲಭ್ಯತೆ ಮತ್ತು ಪೂರೈಕೆಗೆ ಪರಿಗಣಿಸುವುದು. 

7. ವಿವಿಧ ವಿದ್ಯುತ್‌ ಮೂಲಗಳಿಂದ ಖರೀದಿಸುವ ವಿದ್ಯುತ್‌ನ ಶೇಕಡಾವಾರು ಹಂಚಿಕೆಯ ಪ್ರಮಾಣವು ಪ್ರತಿ ಉತ್ಪಾದನಾ ಘಟಕ/ಸ್ಥಾವರಗಳಿ೦ದ 
ಲಭ್ಯವಾಗುವ ವಿದ್ಯುತ್ತಿಗೆ ಅನ್ವಯಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 480 ಇಂಧನ ಇಲಾಖೆ 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೬೯ 





ಇಂಧನ ಸಚಿವಾಲಯ 


ವಿಷಯ : ಕರ್ನಾಟಕದಲ್ಲಿ ಬೆಳಕು ಯೋಜನೆಯಡಿ ಪರಿಶಿಷ್ಟ ಪಂಗಡದ ಉಪಯೋಜನೆಗಾಗಿ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ : 


೧.೧. 481 


ಪ್ರಸ್ತಾವನೆ: 


ತ 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 20 ಪಿಎಸ್‌ಆರ್‌ 2012, ದಿನಾಂಕ: 30-01-2013 

2. ಸರ್ಕಾರಿ ಆದೇಶ ಸಂಖ್ಯೆ; ಇಎನ್‌ 20 ಪಿಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 07-03-2013 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಪತ್ರ ಸಂಖ್ಯೆ: ಕ್ರೆಡೆಲ್‌/07/ಬೆಳಕು ಯೋಜನಾ/ 
2012:299, ದಿನಾಂಕ: 06-02-2013 


ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಸರ್ಕಾರವು ಬಡತನದ ರೇಖೆಗಳಿಗಿಂತ ಕೆಳಗಿರುವ ಸಾಮಾನ್ಯ ವರ್ಗದ, ಪರಿಶಿಷ್ಟ 
ಜಾತಿ, ಮತ್ತು ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಎರಡು (2) ಸಿಎಫ್‌ಎಲ್‌ ಲ್ಯಾಂಪ್‌ಗಳನ್ನು 10.50 ಲಕ್ಷ 
ಫಲಾನುಭವಿಗಳಿಗೆ 2012-13ನೇ ಸಾಲಿನಲ್ಲಿ ನೀಡಲು ಬೆಳಕು ಯೋಜನೆಗೆ ಅನುಮೋದನೆ ನೀಡಿದೆ. 


ಬೆಳಕು ಯೋಜನೆಯ ಸಿಎಫ್‌ಎಲ್‌ ಲ್ಯಾಂಪ್‌ಗಳನ್ನು ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ವಿತರಿಸಲು ಆಹಾರ ಮತ್ತು ನಾಗರೀಕ ಸರಬರಾಜು 
ಮತ್ತು ಗ್ರಾಹಕ ಇಲಾಖೆ, ತಮ್ಮ ಪತ್ರ ಸಂಖ್ಯೆ ಅನಾಸ 48 ಅನಾಸ 2012, ದಿನಾಂಕ: 21-12-2012ರಲ್ಲಿ ಸಹಮತಿಯನ್ನು ನೀಡಿರುತ್ತದೆ. 


ಮೇಲೆ ಓದಲಾದ (3)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರು ಪ್ರಸಕ್ತ 
ಸಾಲಿನಲ್ಲಿ ಸದರಿ ಯೋಜನೆಗೆ ಒದಗಿಸಲಾದ ಅನುದಾನ ಬಿಡುಗಡೆ ಕೋರಿ ಸಲ್ಲಿಸಿದ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಹಣ ಬಿಡುಗಡೆ 
ಮಾಡಲು ಪ್ರಸ್ತುತ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 20 ಪಿಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 23ನೇ ಮಾರ್ಚ್‌, 2013 


ಕರ್ನಾಟಕ ನವೀಕರಿಸಬಹುದಾದ ಇಂಧಣ ಅಭಿವೃದ್ಧಿ ನಿಯಮಿತಕ್ಕೆ ಬೆಳಕು ಯೋಜನೆಯಡಿ ಎರಡು (2) ಸಿಎಫ್‌ಎಲ್‌ ಲ್ಯಾಂಪುಗಳನ್ನು 
ಬಡತನ ರೇಖೆಗಿಂತ ಕೆಳಗಿರುವ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಆಹಾರ ಮತ್ತು ನಾಗರೀಕ ಸರಬರಾಜು ಮತ್ತು ಗ್ರಾಹಕ ಇಲಾಖೆಯ 
ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ವಿತರಣೆ ಮಾಡಲು 2012-13ನೇ ಸಾಲಿಗೆ ರೂ. 3.00 ಕೋಟಿಗಳನ್ನು (ರೂ. ಮೂರು ಕೋಟಿಗಳನ್ನು) 
ಬಿಡುಗಡೆ ಮಾಡಿ ಆದೇಶಿಸಿದೆ. 


ಈ ಮೊತ್ತವನ್ನು ಲೆಕ್ಕಶೀರ್ಷಿಕೆ "4801-80-190-0-03-423” ಬೆಳಕು ಯೋಜನೆಯ ವಿಶೇಷ ಘಟಕ ಯೋಜನೆಯ ಗಿರಿಜನ 
ಉಪಯೋಜನೆಯಡಿ ಭರಿಸತಕ್ಕದ್ದು. ಈಗಾಗಲೇ ದಿನಾಂಕ: 30-01-2013ರ ಆದೇಶದಲ್ಲಿ ನಿಗದಿಪಡಿಸಿರುವ ನಿಬಂಧನೆಗಳ ಪ್ರಕಾರ 
ಯೋಜನೆಯನ್ನು ಅನುಷ್ಠಾನಗೊಳಿಸತಕ್ಕದ್ದು. 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆಯವರ ಮೇಲು 
ರುಜುವನ್ನು ಸ್ವೀಕೃತಿ ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಬಿಡುಗಡೆ ಮಾಡಿರುವ ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ 
(Uiilisation Certificate)ನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 366 Exp-1/13, ದಿನಾ೦ಕ: 21-03-2013ರ ಸಹಮತಿಯನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ತೋಟಗಾರಿಕೆ ಸಚಿವಾಲಯ 


ಷಯ : ಜೂಟು ರೇಷ್ಮೆ ಗಿರಣಿ, ಚನ್ನಪಟ್ಟಣದ ಆವರಣದಲ್ಲಿ ಸಾಫ್ಟ್‌ ಸಿಲ್ಕ್‌ ಬಟ್ಟೆಗಳನ್ನು ತಯಾರು ಮಾಡುವುದಕ್ಕಾಗಿ 
ನೇಯ್ಗೆ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸುವ ಬಗ್ಗೆ 


ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಇವರ ಪತ್ರ ಸಂಖ್ಯೆ 


KSIC/M.D's-EST/SSM/Project/2011-12,1471, ದಿನಾ೦ಕ: 08-12-2011, ಮತ್ತು ಪತ್ರ ಸಂಖ್ಯೆ: ಕೆಎಸ್‌ಐಸಿ/ 
ಎಂಕೆಟಿಜಿ/ಎಸ್‌ಎಸ್‌ಎಫ್‌-ಸಿಪಿಟಿ/2012-13, ದಿನಾಂಕ: 04-02-2013 


2012-13ನೇ ಸಾಲಿನ ಆಯವ್ಯಯ ಕೃಷಿ ಭಾಷಣದ ಕಂಡಿಕೆ-66 ರಲ್ಲಿ ರೇಷ್ಮೆ ಇಲಾಖೆಯ ವ್ಯಾಪ್ತಿಗೆ ಬರುವ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ 
ನಿಯಮಿತಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೆಳಕಂಡಂತೆ ಘೋಷಿಸಿರುತ್ತಾರೆ. 


66. ಹಳೇ ನೇಯ್ದೆ ಕಾರ್ಲಾನೆಗಳ ಪುನರ್‌ಜ್ಜೀವನ: ಮೈಸೂರಿನಲ್ಲಿರುವ ರೇಷ್ಮೆ ನೇಯ್ಗೆ ಕಾರ್ಬಾನೆ, 2012ನೇ ಸಾಲಿನಲ್ಲಿ 
100 ವರ್ಷಗಳನ್ನು ಪೂರೈಸುತ್ತಿದೆ. ಸಂಸ್ಥೆಯ ನೌಕರರಿಗೆ ಪ್ರೋತ್ಸಾಹ ಧನ, ಕಾರ್ಲಾನೆ ಉತ್ಪನ್ನಗಳ ಪ್ರಚಾರ, ಕಿರುಚಿತ್ರ 


೮೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ತಯಾರಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ 5 ಕೋಟಿ ರೂ. ಮತ್ತು ಚನ್ನಪಟ್ಟಣದಲ್ಲಿರುವ ನೇಯ್ಗೆ ಘಟಕವನ್ನು 
ಪುನರುಜ್ಜೀವನಗೊಳಿಸಲು, ಸಾರ್ವಜನಿಕ ಪರಿಣಿತ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಹೊಸ ನೇಯ್ಗೆ ಘಟಕ ಸ್ಥಾಪನೆ ಹಾಗೂ 
ಇತರೆ ಮೂಲಭೂತ ಸೌಕರ್ಯಗಳ ಅಳವಡಿಕೆಗಾಗಿ 6 ಕೋಟಿ ರೂ. ನೀಡಲಾಗುವುದು. 


ಮೇಲೆ ಓದಲಾದ ಪತ್ರಗಳಲ್ಲಿ ಸರ್ಕಾರವು ಜೂಟು ರೇಷ್ಮೆ ಗಿರಣಿಯನ್ನು ಪುನಶ್ಚೇತನಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿದ್ದರೂ, ಈ ಕೆಲಸವು ಹಲವಾರು ಕಾರಣಗಳಿಂದ ಫಲಕಾರಿಯಾಗಿರುವುದಿಲ್ಲ. ಹಾಗಾಗಿ, ಸದರಿ ಗಿರಣಿಯಲ್ಲಿ ಪುನಃ ಕಚ್ಛಾ ಜೂಟು ರೇಷ್ಮೆಯನ್ನು 
ಬಳಸಿ ಸ್ಪನ್‌ ಸಿಲ್ಕ್‌ ದಾರವನ್ನು ಉತ್ಪಾದಿಸುವ ಬದಲು ಇದಕ್ಕೆ ಪರ್ಯಾಯವಾಗಿ ಬೇರೆ ಉತ್ಪಾದನಾ ಚಟುವಟಿಕೆಗಳನ್ನು ಮಾಡಬೇಕಾಗಿರುತ್ತದೆ. ಚನ್ನಪಟ್ಟಣ 
ನಗರದ ಹೃದಯ ಭಾಗದಲ್ಲಿ ಈ ಗಿರಣಿಗೆ ಸೇರಿದ 20 ಎಕರೆ ಜಮೀನು ಇರುತ್ತದೆ. ಈ ಘಟಕವು ಹಲವಾರು ಕಾರಣಗಳಿಂದ 2004ರಿಂದ ಮುಚ್ಚಿ ಅಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದ ಎಲ್ಲಾ ನೌಕರರುಗಳಿಗೆ ಸ್ವಯಂ ನಿವೃತ್ತಿ ನೀಡಲಾಗಿರುತ್ತದೆ. ಪ್ರಸ್ತುತ ಈ ಸ್ಥಳವನ್ನು ಕೈಗಾರಿಕಾ ವಲಯವನ್ನಾಗಿ ಮಾಡಲು 
ಉದ್ದೇಶಿಸಿದ್ದು, ಸದರಿ ಸ್ಥಳದಲ್ಲಿ ಸಾಫ್ಟ್‌ ಸಿಲ್ಕ್‌ ಬಟ್ಟೆಯನ್ನು ತಯಾರು ಮಾಡುವ ಉದ್ದೇಶವನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮವು ಹೊಂದಿರುತ್ತದೆ. 
ನಿಗಮವು ಕೇವಲ ಮೈಸೂರು ಸಿಲ್ಕ್‌ ಜರಿ ಸೀರೆಗಳನ್ನು ಮತ್ತು ಕ್ರೇಪ್‌ ಸೀರೆಗಳನ್ನು ಮತ್ತು ಕ್ರೇಪ್‌ ಸಾದಾ ಬಟ್ಟೆಗಳನ್ನು ಮಾತ್ರ ಉತ್ಪಾದನೆ ಮಾಡುತ್ತಾ ಇದೆ. 
ನಿಗಮದ ಮಳಿಗೆಗಳಿಗೆ ಗ್ರಾಹಕರು ಭೇಟಿ ನೀಡಿದಾಗ ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟುಕುವ ದರದ ಸೀರೆಗಳು ಹಾಗೂ ಜುಬ್ಬ ಶರ್ಟ್‌ ಬಟ್ಟೆಗಳಿಗೆ 
ಬೇಕಾದ ಸಿಲ್ಕ್‌ ಬಟ್ಟೆ ದೊರೆಯುತ್ತಿಲ್ಲ. ಈ ಸಾಫ್ಟ್‌ ಸಿಲ್ಕ್‌ ಬಟ್ಟೆಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಹಾಗಾಗಿ, ಈ ಸಾಫ್ಟ್‌ ಸಿಲ್ಕ್‌ ಬಟ್ಟೆಯನ್ನು ಸದರಿ 
ಗಿರಣಿಯಲ್ಲಿಯೇ ಮಗ್ಗಗಳನ್ನು ಹಾಕಿ ತಯಾರು ಮಾಡಿದಲ್ಲಿ ನಿಗಮದ ಮಾರಾಟ ವಹಿವಾಟು ಹೆಚ್ಚಾಗುವುದಲ್ಲದೇ ಸಾಮಾನ್ಯ ವರ್ಗದ ಜನರಿಗೂ ಸಹ ಸಿಲ್ಕ್‌ 
ಬಟ್ಟೆಗಳು ದೊರೆಯುವ ಅವಕಾಶವನ್ನು ಕಲ್ಪಿಸಿದಂತಾಗುತ್ತದಲ್ಲದೆ, ಪರೋಕ್ಷವಾಗಿ ಇದರಿಂದ ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸುವುದಕ್ಕೆ ಸಹಾಯ 
ಮಾಡಿದಂತಾಗುತ್ತದೆ. ಅಲ್ಲದೇ, ಸ್ಥಳೀಯರಿಗೂ ಸಹ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದಂತೆಯೂ ಆಗುತ್ತದೆ. ಸಾಫ್ಟ್‌ ಸಿಲ್ಕ್‌ ಬಟ್ಟೆಗಳ ಬಗ್ಗೆ ಮಾರುಕಟ್ಟೆಯಲ್ಲಿ 
ಹೆಚ್ಚಿನ ಬೇಡಿಕೆ ಇದ್ದು, ನಿಗಮವು ಹೊಸದಾಗಿ ಮಾರಾಟ ಮಳಿಗೆಗಳನ್ನು ತೆರೆಯುತ್ತಿರುವುದರಿಂದ ರೇಷ್ಮೆ ನೇಯ್ಗೆ ಕಾರ್ಲಾನೆಯಲ್ಲಿ ಈಗ ಬರುತ್ತಿರುವ 
ಉತ್ಪಾದನೆಯು ಅಷ್ಟಾಗಿ ಸಾಕಾಗುವುದಿಲ್ಲ. ಹಾಗಾಗಿ ಈ ಘಟಕದಲ್ಲಿ ಹೆಚ್ಚಿನ ಉತ್ಪಾದನೆ ತೆಗೆಯುವ ಹಿನ್ನೆಲೆಯಲ್ಲಿ ಹೊಸದಾಗಿ ತಾಂತ್ರಿಕತೆಯಿಂದ ಕೂಡಿರುವ 
ಮಗ್ಗಗಳನ್ನು ಹಾಕುವ ಉದ್ದೇಶ ಹೊಂದಿರುವುದರಿಂದ ಉತ್ಪಾದನೆಯು ಗಣನೀಯವಾಗಿ ಹೆಚ್ಚಾಗಲಿದೆ. ಜೂಟು ರೇಷ್ಮೆ ಗಿರಣಿಯಲ್ಲಿ ಹೊಸದಾಗಿ ನೇಯ್ಗೆ 
ಘಟಕವನ್ನು ಪ್ರಾರಂಭಿಸುವುದರಿಂದ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತಕ್ಕೆ ಯಾವುದೇ ನಷ್ಟ ಉಂಟಾಗುವುದಿಲ್ಲವೆಂದು ತಿಳಿಸಿರುತ್ತಾರೆ. 


2012-13ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ ಜೂಟು ರೇಷ್ಮೆ ಗಿರಣಿ, ಚನ್ನಪಟ್ಟಣ ಆವರಣದಲ್ಲಿ ಸಾಫ್ಟ್‌ ಸಿಲ್ಕ್‌ ಬಟ್ಟೆಗಳನ್ನು 
ತಯಾರು ಮಾಡುವುದರ ಬಗ್ಗೆ ಶ್ರೀ ಪಿ.ಎನ್‌. ನರೇಶ್‌ ಕನ್ಸ್‌ಲ್ಲೆಂಟ್‌ ಇವರಿಂದ ಪ್ರಾಜೆಕ್ಟ್‌ ರಿಪೋರ್ಟ್‌ ಪಡೆದು ಸದರಿ ಗಿರಣಿಯಲ್ಲಿ ನೇಯ್ಗೆ ಘಟಕವನ್ನು 
ಪ್ರಾರಂಭಿಸುವ ಬಗ್ಗೆ ದಿನಾಂಕ: 13-01-2011ರಂದು ನಡೆದ 161ನೇ ನಿರ್ದೇಶಕರ ಮಂಡಳಿಯ ಮುಂದೆ ಪ್ರಸ್ತಾವನೆ ಮಂಡಿಸಿ, ಪ್ರಸ್ತಾವನೆಗೆ ನಿರ್ದೇಶಕ 
ಮಂಡಳಿಯು ತಾತ್ವಿಕವಾಗಿ ಒಪ್ಪಿಕೊ೦ಡಿರುವುದಾಗಿ ಮತ್ತು ಸದರಿ ಗಿರಿಣಿಯಲ್ಲಿ ಪ್ರಾರಂಭಿಸಲು ಯೋಜಿಸಲಾಗಿರುವ ಈ ನೇಯ್ಗೆ ಘಟಕದಲ್ಲಿ ಕ್ರೇಪ್‌ ಸಿಲ್ಕ್‌ 
ಸೀರೆಗಳನ್ನು ತಯಾರು ಮಾಡುವುದಕ್ಕೆ ಕೆಲವು ಅಡಚಣೆಗಳಿದ್ದು, ಈಗಾಗಲೇ ರೇಷ್ಮೆ ನೇಯ್ಗೆ ಕಾರ್ಲಾನೆ, ಮೈಸೂರು ಇಲ್ಲಿ ತಯಾರಾಗುವ ಮೈಸೂರು ಕ್ರೇಪ್‌ 
ಸಿಲ್ಕ್‌ ಸೀರೆಗಳಿಗೆ ಭಾರತ ಸರ್ಕಾರದಿಂದ ಭೌಗೋಳಿಕ ಸಾಂಕೇತಿಕ ನೋಂದಣಿ ಪತ್ರವು “ಮೈಸೂರು ಸಿಲ್ಕ್‌? ದೊರೆತಿದ್ದು, ಈ ಬಟ್ಟೆಯನ್ನು ಮೈಸೂರು 
ಭಾಗದಲ್ಲಿ ಮಾತ್ರ ಉತ್ಪಾದಿಸಬೇಕಾಗಿರುತ್ತದೆ. ಹಾಗಾಗಿ ಈ ಕ್ರೇಪ್‌ ಸಿಲ್ಕ್‌ ಸೀರೆಗಳನ್ನು ಜೂಟು ರೇಷ್ಮೆ ಗಿರಣಿ, ಚನ್ನಪಟ್ಟಣ ಆವರಣದಲ್ಲಿ ತಯಾರು 
ಮಾಡಿದಲ್ಲಿ, ಸಂಸ್ಥೆಗೆ ನೀಡಲಾಗಿರುವ ಭೌಗೋಳಿಕ ಸಾಂಕೇತಿಕ ನೋಂದಣಿಗೆ ವಿರುದ್ಧವಾದಂತಾಗುತ್ತದೆಂದು, ಜೂಟು ರೇಷ್ಮೆ ಗಿರಣಿಯಲ್ಲಿ ಕ್ರೇಪ್‌ ಸೀರೆಗಳನ್ನು 
ತಯಾರು ಮಾಡುವ ಅಥವಾ ಉತ್ಪಾದಿಸುವ ಯೋಜನೆಯು ಸಾಧುವಾಗಿರುವುದಿಲ್ಲ. ಆದುದರಿಂದ ಜೂಟು ರೇಷ್ಮೆ ಗಿರಣಿ ಆವರಣದಲ್ಲಿ ಕ್ರೇಪ್‌/ಸಾಫ್ಟ್‌ ಸಿಲ್ಕ್‌ 
ಬಟ್ಟೆಗಳನ್ನು ತಯಾರು ಮಾಡುವುದಕ್ಕಾಗಿ ನೇಯ್ಗೆ ಉತ್ಪಾದನಾ ಘಟಕವನ್ನು ಪ್ರಾರಂಭಿಸುವ ಬದಲು ಸಾಫ್ಟ್‌ ಸಿಲ್ಕ್‌ ಬಟ್ಟೆಗಳನ್ನು ತಯಾರು ಮಾಡುವುದಕ್ಕಾಗಿ 
ನೇಯ್ಗೆ ಘಟಕವನ್ನು ರೂ. 6.00 ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸುವ ಬಗ್ಗೆ ದಿನಾ೦ಕ: 28-06-2012ರಂದು ನಡೆದ 167ನೇ ನಿರ್ದೇಶಕರ ಮಂಡಳಿ ಸಭೆಯಲ್ಲಿ 
ಅನುಮೋದನೆ ನೀಡಿರುತ್ತದೆ ಎಂದು ಹಾಗೂ ಈ ಯೋಜನೆಗೆ ಸರ್ಕಾರದ ಅನುಮೋದನೆಯನ್ನು ನೀಡುವಂತೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಚನ್ನಪಟ್ಟಣದಲ್ಲಿರುವ ನೇಯ್ಗೆ ಘಟಕವನ್ನು ರೂ. 9.24 ಕೋಟಗಳ ವೆಚ್ಚದಲ್ಲಿ ಪುನರುಜ್ಜೀವನಗೊಳಿಸುವ 
ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೆಲವು ಷರತ್ತುಗಳ ಮೇಲೆ ನೀಡಲು, ಹೊಸ ಸಾಫ್ಟ್‌ ಸಿಲ್ಕ್‌ ನೇಯ್ಗೆ ಘಟಕ ಸ್ಥಾಪನೆ ಹಾಗೂ ಇತರೆ 
ಮೂಲಭೂತ ಸೌಕರ್ಯಗಳ ಅಳವಡಿಕೆಗಾಗಿ ಸರ್ಕಾರದಿಂದ ರೂ. 6.00 ಕೋಟಿಗಳನ್ನು ಹೆಚ್ಚುವರಿಯಾಗಿ ಒದಗಿಸಿಕೊಂಡು ನಂತರ ಬಿಡುಗಡೆ ಮಾಡಲು 
ಮತ್ತು ಚನ್ನಪಟ್ಟಣದ ರೇಷ್ಮೆ ಗಿರಣಿಯ ಆವರಣದಲ್ಲಿರುವ ಹಳೆಯ ಯಂತ್ರೋಪಕರಣಗಳನ್ನು ವಿಲೇ ಮಾಡಿ, ಅದರಿಂದ ಬಂದಂತಹ ರೂ. 3.24 
ಕೋಟಿಗಳನ್ನು ಪ್ರಸ್ತಾಪಿತ ಉದ್ದೇಶಕ್ಕೆ ಬಳಸಲು ಸರ್ಕಾರ ನಿರ್ಧರಿಸುವ ಕಾರಣ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ತೋಳ 62 ರೇಉನಿ 2011, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌, 2013 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ, ಚನ್ನಪಟ್ಟಣದಲ್ಲಿರುವ ನೇಯ್ಗೆ ಘಟಕವನ್ನು ಈ ಕೆಳಕಂಡ ಷರತ್ತುಗಳ ಮೇಲೆ ರೂ. 9.24 
ಕೋಟಿಗಳ (ರೂಪಾಯಿ ಒಂಬತ್ತು ಕೋಟ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳು ಮಾತ್ರ) ವೆಚ್ಚದಲ್ಲಿ ಪುನರುಜ್ಜೀವನಗೊಳಿಸುವ ಯೋಜನೆಗೆ ಆಡಳಿತಾತ್ಮಕ 
ಅನುಮೋದನೆಗೆ ಸರ್ಕಾರವು ಮಂಜೂರಾತಿ ನೀಡಿದೆ. 
1 ಹೊಸ ಸಾಫ್ಟ್‌ ಸಿಲ್ಕ್‌ ನೇಯ್ಗೆ ಘಟಕ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಅಳವಡಿಕೆಗಾಗಿ ಸರ್ಕಾರದಿಂದ ರೂ. 6.00 
ಕೋಟಗಳನ್ನು ಹೆಚ್ಚುವರಿಯಾಗಿ ಒದಗಿಸಿಕೊ೦ಡು ನಂತರ ಬಿಡುಗಡೆ ಮಾಡಲು; 
2. ಚನ್ನಪಟ್ಟಣದ ರೇಷ್ಮೆ ಗಿರಣಿಯ ಆವರಣದಲ್ಲಿರುವ ಹಳೆಯ ಯಂತ್ರೋಪಕರಣಗಳನ್ನು ವಿಲೇ ಮಾಡಿ, ಅದರಿಂದ ಬಂದಂತಹ ರೂ. 3.24 
ಕೋಟಿಗಳನ್ನು ಪ್ರಸ್ತಾಪಿತ ಉದ್ದೇಶಕ್ಕೆ ಬಳಸಲು; 
3. Company should bring out the strategy to utilize proposed installed capacity in the case where bulk orders from Indian 
Airlines etc., are not available. 


4. Department/Corporation should not create new posts or hire new staff for this unit. Existing staff and additional 
(if required) outsourced staff should be used. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೭೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 388 ವೆಚ್ಚ-4/2012, ದಿನಾಂಕ: 15-09-2012 ಮತ್ತು ಎಫ್‌ಡಿ 388 
ವೆಚ್ಚ-4/2012, ದಿನಾಂಕ: 27-01-2013ರ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಚಂದ್ರಶೇಖರ್‌, 
ಪೀಠಾಧಿಕಾರಿ, 
P.R. 482 ತೋಟಗಾರಿಕೆ ಇಲಾಖೆ (ರೇಷೆ) 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಎನ್‌ 24 ಸಮನ್ಹಯ 2013, ಬೆಂಗಳೂರು, ದಿನಾಂಕ: 28-03-2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್‌ 72 ಸಮನ್ವಯ 2012 ದಿನಾಂಕ 25-07-2012 ರಲ್ಲಿ ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 
ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ) ಮತ್ತು 
(ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಮನೋಜ್‌ ಕುಮಾರ್‌ ಮೀನಾ, ಭಾ.ಆ.ಸೇ. ಇವರನ್ನು ಬೆ೦ಗಳೂರು ವಿದ್ಯುತ್‌ ಸರಬರಾಜು 
ಕಂಪನಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 
ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ 
ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74(ಎ) ಮತ್ತು (ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ.ಎಲ್‌. ಗುರುಪ್ರಸಾದ್‌, ಐ.ಆರ್‌.ಎಸ್‌., 
ನಿರ್ದೇಶಕರು (ಹಣಕಾಸು), ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 495 ಇಂಧನ ಇಲಾಖೆ. 


ಗಾಮೀಣಾಭಿವದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 


ಸ ಲ” ಶು 
ತಿದ್ದುಪಡಿ ಆದೇಶ 
ಸಂಖ್ಯೆ: ಗ್ರಾಅಪ/05/ಜೀವಿಪು/2012, ಬೆ೦ಗಳೂರು, ದಿನಾಂಕ: 05-03-2013. 
ವಿಷಯ: ರಾಜ್ಯದಲ್ಲಿ ಜೀತದಾಳುಗಳನ್ನು ಗುರುತಿಸುವ ಸಲುವಾಗಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ್ರ 05 ಆರ್‌ಬಿಎಲ್‌ 2012, ದಿನಾಂಕ 13-6-2012. 


2. ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪತ್ರ 
ಸಂ. ಎ೦.ಎ.ಜಿ. (4) ಜೀತದಾಳು/ಸಿಆರ್‌/7/2012-13, ದಿನಾಂಕ 06-02-2013. 


ಮೇಲ್ಕಂಡ ಉಲ್ಲೇಖ (1)ರ ಆದೇಶದಲ್ಲಿ ರಾಜ್ಯದಲ್ಲಿ ಜೀತದಾಳುಗಳನ್ನು ಗುರುತಿಸುವ ಸಲುವಾಗಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಪ್ರತಿ ಜಿಲ್ಲೆಗೆ 
ರೂ. 2.00 ಲಕ್ಷಗಳಂತೆ ರಾಜ್ಯದ 30 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಡಿ.ಡಿ.ಒ. ಕೋಡನ್ನು ನಮೂದಿಸಿ ಒಟ್ಟು 
ರೂ.60.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಆದರೆ ಉಲ್ಲೇಖ (2)ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರು 
ತಮ್ಮ ಜಿಲ್ಲೆಯ ಡ್ರಾಯಿಂಗ್‌ ಕೋಡ್‌ ನಂಬರ್‌ 01-00-80-0004 ಅಲ್ಲದ ಕಾರಣ ಇದನ್ನು 0200೦-0002 ಎಂದು ಸರಿಪಡಿಸುವಂತೆ ಸರ್ಕಾರವನ್ನು 
ಕೋರಿರುತ್ತಾರೆ. ಆದ್ದರಿಂದ ಉಲ್ಲೇಖ(1)ರ ಆದೇಶದ ಕೋಷ್ಠಕದಲ್ಲಿ ನಮೂದಿಸಿದ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ DDO Code No. 01-00- 
೧0೧-0004 ಎಂಬುದರ ಬದಲಾಗಿ 020080-0002 ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ದೀಪಾ, 
ನಿರ್ದೇಶಕರು ಸ್ವಉ.ಕಾ. 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 


೧.೧. 496 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 24 ಸಮನ್ಹಯ 2013, ಬೆಂಗಳೂರು, ದಿನಾಂಕ: 28-03-2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್‌ 20 ಸಮನ್ವಯ 2011 (ಭಾಗ). ದಿನಾಂಕ 02-05-2011 ರಲ್ಲಿ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ 
ಆರ್ಟಿಕಲ್‌ 51(ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಚ್‌.ಆರ್‌. ನಾಗೇಂದ್ರ ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ 
ಇವರನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ನೇಮಿಸಿರುವ ನಾಮನಿರ್ದೇಶನವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆ೦ಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 51ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಆರ್‌.ಎಂ. ಹಿರಿಯಣ್ಣಯ್ಯ, ಕಾರ್ಯಪಾಲಕ 
ಅಭಿಯಂತರರು, ಎಸ್ಕಾಮ್ಸ್‌ ಮಾನಿಟರಿಂಗ್‌ ಸೆಲ್‌, ಇಂಧನ ಇಲಾಖೆ ಇವರನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, 
ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧, 497 ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಎನ್‌ 46 ಸಮನ್ಹಯ 2013, ಬೆ೦ಗಳೂರು, ದಿನಾಂಕ: 02-04-2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 236 ಎಸ್‌ಎಎಸ್‌ 2013, ದಿನಾಂಕ 30-03-2013 ಮತ್ತು ದಿನಾಂಕ 30-03-2013ರ ತಿದ್ದುಪಡಿ 
ಅಧಿಸೂಚನೆಯಲ್ಲಿ ಶ್ರೀ ಎನ್‌.ಎಸ್‌. ಪ್ರಸನ್ನ ಕುಮಾರ್‌, ಭಾ.ಆ.ಸೇ. (ಸ್ಥಳ ನಿಯುಕ್ತಿಗಾಗಿ ಕಾಯುತ್ತಿರುವ) ಇವರನ್ನು ಶ್ರೀ ಪ. ರಾಜೇಂದ್ರ ಚೋಳನ್‌, 
ಭಾ.ಆ.ಸೇ. ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತ, ಹುಬ್ಬಳ್ಳಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನೇಮಕ 
ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ, ಶ್ರೀ ಎನ್‌.ಎಸ್‌. ಪ್ರಸನ್ನ ಕುಮಾರ್‌, ಭಾ.ಆ.ಸೇ. ಇವರನ್ನು ವ್ಯವಸ್ಥಾಪಕ 
ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಈ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಕಂಪನಿಯ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 74ಎ) ಮತ್ತು (ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎನ್‌.ಎಸ್‌. ಪ್ರಸನ್ನ ಕುಮಾರ್‌, ಭಾ.ಆ.ಸೇ. 
ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ವ್ಯವಸ್ಥಾಪಕ 
ನಿರ್ದೇಶಕರನ್ನಾಗಿ ಶ್ರೀ ಪಿ. ರಾಜೇಂದ್ರ ಚೋಳನ್‌, ಭಾ.ಆ.ಸೇ. ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 500 ಇಂಧನ ಇಲಾಖೆ. 


INFRASTRUCTURE DEVELOPMENT SECRETARIAT 


Subject : Bagalkot - Kudachi New Broad-gauge line - release of funds - reg 
Read: 1) G.O. No: 100 35 NSW 09, dated 24.04.2009 
2) D.O.Letter No: 2000/PL/88/12, dated 28/29-06-2010 of The Executive Director/ 
Perspective Planning, Ministry of Railway Board, New Delhi 
3) G.0. No: IDD 46 NSW 2010, dated: 25-02-2011 
4) Letter No. RB/ LAQ/ CR-17/ 11-12, dated: 08-12-2011 from Deputy Commissioner, 
Bagalkot District, Bagalkot. 
5) Letter No. ಕಂಶಾ/ಭೂಸ್ವಾ/ಎವ-07/ 11-12, dated 19-04-2012 from Deputy Commissioner, 
Belgaum District, Belgaum. 


6) Letter No. W63/UBD/CN/MPIC/ dated 30-05-2012, received from the Chief Engineer 
Construction, SWR, Hubli. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೩೩ 





PREAMBLE : 


In G.O read at (1) above Government of Karnataka has accorded approval to take up Kudachi-Bagalkot New Railway line 
project on PPP basis. In the letter read at (2) above, the Executive Director/Perspective Planning, Ministry of Railway Board has stated 
that the project has been sanctioned in 2010-11 budget on cost sharing basis. In addition GoK agreed for providing of Land free of cost. 
Total cost of the project is Rs. 816.14 crore (Railway's share-408.07 GoK's share-408.07) and total length of the project is 144.05 Km. 
Total land requirement for these projects is (782 acres and 34 guntas) 316.82 hectares in Bagalkot-Badami-Mudol in 20 villages. 
Ministry of Railways is taking this project in Ill phases i.e., 0-0.58 k.m. 58 km-102 km., 102 km - 142 km. The project has been taken up 
on 50:50 cost sharing basis between Government of Karnataka and Ministry of Railways from 2011-12 onwards. 


2. In G.O. read at Sl. No. (3) above, Government of Karnataka has released Rs.10.00 crores to the Deputy Commissioner, 
Bagalkot District towards land acquisition cost of Kudachi - Bagalkot new railway line. 


3. In the letter read at Sl. No. (4) and (5), the Deputy Commissioners, Bagalkot and Belgaum had requested to release of 
Rs.11.25 crores and 13.90 crores (Rupees eleven crores and twenty five lakhs and thirteen crores ninety lakhs only) respectively 
towards acquisition of land for construction of Bagalkot - Kudachi new railway line. 


4. In the letter read at Sl. No. (6), The Chief Engineer (Construction), SWR, Hubli has reported that the approximate 
expenditure during current financial year is to be Rs.70.00 crore, the share of GoK will be to the extent of Rs.35.00 crores and 
requested to release Rs.35.00 crores at the earliest, so that the planned works of the Bagalkot - Kudachi Railway line Project can be 
executed smoothly. 


5. The proposals of Deputy Commissioners, Bagalkot, Belgaum Districts and Chief Enqineer (Construction) SWR, Hubli has 
been examined in detail and decided to release an amount of Rs.11.25 crores to the Deputy Commissioner, Bagalkot and Rs.13.90 
crores to the Deputy Commissioner, Belgaum District out of the budget provision of Rs.100.00 crores provided under the Head of 
Account "5465-01-190-3-05-133 Special Development Plan" during 2012-13 and Rs.20.00 crores to South Western Railways towards 
Bagalkot-Kudachi new railway line project through K-RIDE, Bangalore out of the budget provision Rs.11075.00 lakhs provided under the 
Head of Account "5465-01 - | 90-3-05-211 New Cost Sharing Project investments" during 2012-13. 


6. Hence this order. 
GOVERNMENT ORDER NO. IDD 46 NSW 2010, BANGALORE, DATED 19.07.2012 


Under the circumstances explained in the preamble, Government of Karnataka are pleased to release Rs.11.25 crores 
(Rupees eleven crores and twenty five lakhs only) to the Deputy Commissioner, Bagalkot and Rs.13.90 crores (Rupees thirteen crores 
ninety lakhs only) to the Deputy Commissioner, Belgaurn District respectively towards acquisition of land for construction of Bagalkot - 
Kudachi new railway line. 

2. This expenditure shall be met under the Head of Account "5465-01-190-3-05-133 Special Development Plan" out of the 
Budget of Rs.100.00 crores during 2012-13. 

3 Government of Karnataka is pleased to release Rs.20.00 crores (Rupees Twenty crores only) to South Western Railways 
towards construction of Bagalkot - Kudachi new railway line project through K-RIDE out the budget provision of Rs.11075.00 lakhs. 

4. This expenditure shall be met under the Head of Account "5465-01-190-3-05-211 New Cost Sharing Project Investments" 
during 2012-13. 

5. The Deputy Commissioner, Bagalkot/ Belgaum Districts and the Chief Executive Officer, K-RIDE, Bangalore is authorized 
to draw the amount on a payee's receipt duly countersigned by the Under Secretary to Government, Infrastructure Development 
Department. 

6. The Deputy Commissioner, Bagalkot/ Belgaum District shall furnish the utilization certificate and physical progress report 
to the Government. 

7. The CEO, K-RIDE, Bangalore shall in turn deposit Rs.20.00 crores to the Financial Advisor and Chief Accounts Officer 
(Construction), South Western Railway Bangaiore. 


8. The South Western Railways shall furnish the utilization certificate and physical progress report for further release of funds. 
9. This order is issued in accordance with the concurrence of Finance Department vide, Note .No.FD 725 Exp-l / 2012. 
dated 16-06-2012 and 6.0. No. FD 04 TFP 2012, dated: 27-04-2012. 


By Order and in the name of the Governor of Karnataka, 
S.J. SAMPATH KUMAR, 
Under Secretary to Government, 
P.R. 501 Infrastructure Development Department. 


೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





INFRASTRUCTURE DEVELOPMENT SECRETARIAT 
CORRIGENDUM 
NO. IDD 46 NSW 2010, Bangalore, dated 07-08-2012. 
In G.O. No. IDD 46 NSW 2010 dated 19.07.2012, the following sentence appearing at Sl. No. (5) of the order portion 


"The Deputy Commissioner, Bagalkot / Belgaum Districts and the Chief Executive Officer, K-RIDE, Bangalore is authorized to draw the 
amount on a payee's receipt duly countersigned by the Under Secretary to Government, Infrastructure Development Department". 


shall be read as:- 


"The Deputy Commissioner, Bagalkot / Belgaum Districts are authorized to draw 
the funds from the District Treasury, Bagalkot / Belgaum Districts on DC Bills. 
The Deputy Director, NMC to upload the said amount to the Deputy 
Commissioner's, Bagalkot / Belgaum Districts Account" and the Chief Executive 
Officer, K-RIDE, Bangalore is authorized to draw the amount on a payee's receipt 
duly countersigned by the Under Secretary to Government, Infrastructure 
Development Department". 


By Order and in the name of the Governor of Karnataka, 
S.J. SAMPATH KUMAR, 
Under Secretary to Government, 
P.R. 506 Infrastructure Development Department. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸರ್ಕಾರದ 
ಕಾರ್ಯದರ್ಶಿ (ಪರಿಸರ ಮತ್ತು ಜೀವಿಶಾಸ್ತ್ರ) ಹುದ್ದೆಯನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 464 ಎಸ್‌ಎಎಸ್‌ 1998, ದಿನಾಂಕ 14-07-1999. 
2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 136 ಸಅಸೇ 2010; ದಿನಾಂಕ 11-06-2012. 
3. ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಅಪಜೀ 124 ಇಪಿಸಿ 2010; ದಿನಾ೦ಕ 02-11-2012. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ (ಪರಿಸರ ಮತ್ತು ಜೀವಿಶಾಸ್ತ) 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಸೃಜಿಸಿ ನಿಯಮಿತವಾಗಿ ಮುಂದುವರೆಸಲಾಗಿದೆ. ಮೇಲೆ ಕ್ರಮಾಂಕ (2) ರಲ್ಲಿ ಓದಲಾದ ದಿನಾಂಕ 11-06-2012ರ 
ಆದೇಶದಲ್ಲಿ ಸದರಿ ಹುದ್ದೆಯನ್ನು ದಿನಾಂಕ 01-04-2012 ರಿಂದ 31-03-2013 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ. 

ಮೇಲೆ ಕ್ರಮಾಂಕ (3) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಪರಿಸರ ಮತ್ತು ಜೀವಿಶಾಸ್ತ್ರ) ಹುದ್ದೆಯು ಅತ್ಯಂತ 
ಅವಶ್ಯಕವಾಗಿರುವುದರಿಂದ ಈ ಹುದ್ದೆಯನ್ನು ಶಾಶ್ವತ ಹುದ್ದೆಯನ್ನಾಗಿ ಪರಿವರ್ತಿಸುವಂತೆ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ದಿನಾಂಕ 01-04-2013 
ರಿಂದ 31-03-2014 ರವರೆಗೆ ಮುಂದುವರೆಸುವಂತೆ ಕೋರಲಾಗಿದೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 592 ಸಅಸೇ 2012, ಬೆಂಗಳೂರು, ದಿನಾಂಕ : 6ನೇ ಏಪ್ರಿಲ್‌ 2013 

ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ (ಪರಿಸರ ಮತ್ತು ಜೀವಿಶಾಸ್ತ್ರ) 
ಹುದ್ದೆಯನ್ನು ದಿನಾಂಕ 01-04-2013 ರಿಂದ 31-03-2014 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ 10-07-1996 ರಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ 
ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಆರ್‌. ನಾಗರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 507 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-6) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಓದಲಾಗಿದೆ: 1 ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ), 
ಇವರ ಟಿಪ್ಪಣಿ ಸಂಖ್ಯೆ : ಸಿಆಸುಇ 209 ರಾಸವಿ 2012, ದಿನಾಂಕ 05-02-2013. 


2. ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ 
ನಿಯಮಗಳು-2), ಇವರ ಆ.ಟಿ. ಸಂಖ್ಯೆ : ಸಿಆಸುಇ 138 ಸೇನಿಡಿ 2012, ದಿನಾಂಕ 24-12-2012. 
3... ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 28 ಆರ್‌ಟಿಐ 2012; ದಿನಾಂಕ 03-04-2012. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೭೫ 





ಮೇಲೆ ಕ್ರಮಸಂಖ್ಯೆ (2) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ 4(1)(ಎ) ಮತ್ತು ಸೆಕ್ಷನ್‌ 
()(ಬಿ) ಅಡಿಯಲ್ಲಿ ಪ್ರಕಟಿಸಬೇಕಾದ ಮಾಹಿತಿಯನ್ನು ಆಯಾ ಇಲಾಖೆಯ ವೆಬ್‌ಸೈಟಿನಲ್ಲಿ ಪ್ರಕಟಿಸಲು NC ಗೆ ಕಳುಹಿಸುವ ಬದಲಾಗಿ, ಮೇಲೆ ಕ್ರಮಾಂಕ 
(3) ರಲ್ಲಿ ಓದಲಾದ ಸುತ್ತೋಲೆಯಲ್ಲಿನ ಸೂಚನೆಯನ್ವಯ ಆಯಾ ಇಲಾಖೆಯವರೇ ಕ್ರಮ ತೆಗೆದುಕೊಳ್ಳಬೇಕಾಗಿರುವುದರಿಂದ ಈ ಕೂಡಲೇ ಒಂದು 
ಗಣಕೀಕರಣ ಕೋಶವನ್ನು ಸೃಜಿಸುವಂತೆ ಕೋರಲಾಗಿದೆ. 


ಮುಂದುವರೆದು, ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಟಿಪ್ಪಣಿಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005 ರಡಿಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಯನ್ನು Uಂರ೩ ಮಾಡುವುದರ ಜೊತೆಗೆ, ಸಚಿವಾಲಯ ವಾಹಿನಿ ತಂತ್ರಾಂಶದ ನಿರ್ವಹಣೆ, ಕಡತ ಮತ್ತು 
ಪತ್ರಗಳ ಪರಿಶೀಲನಾ ಸಭೆಗಳಿಗೆ ಹಾಜರಾಗುವುದು. ಈ ಮೂಲಕ ತಂತ್ರಾಂಶದ ಅಭಿವೃದ್ಧಿಗೆ ನೆರವಾಗುವುದು. ಗಣಕ ಯಂತ್ರಗಳ ದೂರಿನ ನಿರ್ವಹಣೆ, ಎಲ್ಲಾ 
ಶಾಖೆಗಳ ಪತ್ರ ಮತ್ತು ಕಡತಗಳ ನಿರ್ವಹಣೆಯಲ್ಲಿ ಸಹಾಯ ಬೇಕಾದಾಗ ಒದಗಿಸುವುದು, $SAKALA ತಂತ್ರಾಂಶದ ನಿರ್ವಹಣೆ, ಇತ್ಯಾದಿ ಕಾರ್ಯಗಳನ್ನು 
ನಿರ್ವಹಿಸಲು ಈ ಕೆಳಕಂಡಂತೆ ತಾಂತ್ರಿಕ ಪರಿಣಿತಿ ಹೊಂದಿರುವ ಸಿಬ್ಬಂದಿಯೊಂದಿಗೆ ಒಂದು ಗಣಕೀಕರಣ ಕೋಶವನ್ನು (ತಾಂತ್ರಿಕ ಕೋಶ) ಸೃಜಿಸುವಂತೆ 
ಕೋರಲಾಗಿದೆ. 


























ಕ್ರಮ 
ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ 
ಸಂಖ್ಯೆ ದ ದ p) 
1 ಸೀನಿಯರ್‌ ಪ್ರೋಗ್ರಾಮರ್‌ (ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸಮಾನಾಂತರ) 1 
2 ಜೂನಿಯರ್‌ ಪ್ರೋಗ್ರಾಮರ್‌ (ಶಾಖಾಧಿಕಾರಿ ಹುದ್ದೆಗೆ ಸಮಾನಾಂತರ) 1 
3 ಪ್ರೋಗ್ರಾಮಿಂಗ್‌ ಅಸಿಸ್ಟೆಂಟ್‌ (ಹಿರಿಯ ಸಹಾಯಕ ಹುದ್ದೆಗೆ ಸಮಾನಾಂತರ) 3 
4 ಡಾಟಾ ಎಂಟ್ರಿ ಆಪರೇಟರ್‌ (ಸಹಾಯಕ ಹುದ್ದೆಗೆ ಸಮಾನಾಂತರ) 3 
ಒಟ್ಟು 08 











ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 225 ಸಅಸೇ 2013, ಬೆಂಗಳೂರು, ದಿನಾಂಕ : 1ನೇ ಏಪ್ರಿಲ್‌ 2013 


2೨ 


ಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸಮನ್ವಯ ಶಾಖೆಯಡಿ ಈ ಕೆಳಕಂಡ ಸಿಬ್ಬಂದಿಯನ್ನೊಳಗೊಂಡ ಒಂದು ಗಣಕೀಕರಣ 


ಬ 


ಕೋಶವನ್ನು ಈ ತಕಣದಿಂದ ಜಾರಿಗೆ ಬರುವಂತೆ ಸ್ಪಜಿಸಿ ಆದೇಶಿಸಿದೆ. 























ಖ ಲ 
ಕಮ 
ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆ 
ಸಂಖ್ಯೆ ಐ ದಿ p) 
1 ಸೀನಿಯರ್‌ ಪ್ರೋಗ್ರಾಮರ್‌ (ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸಮಾನಾಂತರ) 1 
2 ಜೂನಿಯರ್‌ ಪ್ರೋಗ್ರಾಮರ್‌ (ಶಾಖಾಧಿಕಾರಿ ಹುದ್ದೆಗೆ ಸಮಾನಾಂತರ) 1 
3 ಪ್ರೋಗ್ರಾಮಿಂಗ್‌ ಅಸಿಸ್ಟೆಂಟ್‌ (ಹಿರಿಯ ಸಹಾಯಕ ಹುದ್ದೆಗೆ ಸಮಾನಾಂತರ) 2 
4 ಡಾಟಾ ಎಂಟ್ರಿ ಆಪರೇಟರ್‌ (ಸಹಾಯಕ ಹುದ್ದೆಗೆ ಸಮಾನಾಂತರ) 2 
ಒಟ್ಟು 06 














ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 144 ವೆಚ್ಚ-12/2013, ದಿನಾಂಕ 23-02-2013 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಆರ್‌. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 508 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-6) 


ತೋಟಗಾರಿಕೆ ಸಚಿವಾಲಯ 


ವಿಷಯ : ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಹಳೆಯ 25 ಮಂದಿ ಸುಸ್ಮಿದಾರರಿಗೆ ಬಾಕಿ ಪಾವತಿಸಲು 
ಜಾರಿಗೊಳಿಸಲಿರುವ ಸಮಾಧಾನ ಯೋಜನೆ/ಒಂದೇ ಬಾರಿ ಇತ್ಯರ್ಥ ಯೋಜನೆ (೦19) ಯನ್ನು 
ಅನುಷ್ಠಾನಗೊಳಿಸಲು ಅನುಮೋದನೆ ನೀಡುವ ಬಗ್ಗೆ. 


೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ಓದಲಾಗಿದೆ: 1. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ: ಕರೇಮಾಮ/ 
ವಸೂಲಿ/2011-12/1802, ದಿನಾಂಕ: 17-03-2012 
2. ಸರ್ಕಾರದ ಪತ್ರ ಸಂಖ್ಯೆ ತೋಇ 17 ರೇಉನಿ 2011, ದಿನಾಂಕ: 16-04-2012 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ: ಕರೇಮಾಮ/ 
ವಸೂಲಿ/2012-13/374, ದಿನಾಂಕ: 08-08-2012 
ಪ್ರಸ್ತಾವನೆ: 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಬೆಂಗಳೂರು ಮಾರಾಟ ಶಾಖೆಯ ಸುಸ್ತಿದಾರರಾದ ಶ್ರೀ ಮೊ. ಜಹೀರುದ್ದೀನ್‌ ಮತ್ತು ಷೇಕ್‌ 
ಸಲಾವುದ್ಧೀನ್‌ ಇವರು ಉಚ್ಚ ನ್ಯಾಯಾಲಯದಲ್ಲಿ ಮ೦ಡಳಿಯಿ೦ದ ತಮ್ಮ ಆಸ್ತಿಯ ಹರಾಜು ಪ್ರಕ್ರಿಯೆ ವಿರುದ್ಧ ರಿಟ್‌ ಅರ್ಜಿ ಸಂಖ್ಯೆ: 47273/2011 ಮತ್ತು 
47272/2011 ಸಲ್ಲಿಸಿರುತ್ತಾರೆ. ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ: 10-01-2012ರ ಆದೇಶದಲ್ಲಿ ಅಂತಿಮ ತೀರ್ಮಾನ ನೀಡಿ, 
ಮಂಡಳಿಯ ಇತರೆ ಸುಸ್ತಿದಾರರಾದ ಶ್ರೀ ಕೆ. ಕೃಷ್ಣರಾಜು ಎಂಬುವವರ ಪ್ರಕರಣದಲ್ಲಿ ಪೂರ್ತಿ ಬಡ್ಡಿ ಮನ್ನಾ ಮಾಡಿರುವಂತೆ ಈ ಸುಸ್ತಿದಾರರ 
ಪ್ರಕರಣದಲ್ಲಿಯೂ ಸಹ ಅಸಲನ್ನು ಕಟ್ಟಿಸಿಕೊಂಡು ಬಡ್ಡಿ ಮನ್ನಾ ಮಾಡುವಂತೆ ಪರಿಶೀಲಿಸಬೇಕೆಂದು ಆದೇಶಿಸಿರುತ್ತದೆ. ಈ ಆದೇಶದ ಬಗ್ಗೆ 166ನೇ 
ನಿರ್ದೇಶಕರ ಮಂಡಳಿ ಸಭೆಯಲ್ಲಿ, ಸರ್ಕಾರದ ತೀರ್ಮಾನಕ್ಕೆ ಸಲ್ಲಿಸಲು ತೀರ್ಮಾನಿಸಿ, ಮಾನ್ಯ ನ್ಯಾಯಾಲಯದ ಆದೇಶದಂತೆ ಸುಸ್ತಿದಾರರಾದ 
ಶ್ರೀ ಮೊ. ಜಹೀರುದ್ಧೀನ್‌ರವರು ದಿನಾಂಕ: 31-01-2011ರಂದು ಅಸಲು ಮೊತ್ತ ರೂ. 6.37,000/- ಪಾವತಿಸಿದ್ದು, ಇವರ ಖಾತೆಯಲ್ಲಿ ಉಳಿಕೆ ಬಡ್ಡಿ 
ರೂ. 27,02,522/- ಇರುತ್ತದೆ. ಶ್ರೀ ಷೇಕ್‌ ಸಲಾವುದ್ಧೀನ್‌ರವರು ದಿನಾಂಕ: 31-01-2011ರಂದು ಅಸಲು ಮೊತ್ತ ರೂ. 3,07,812/-ಗಳನ್ನು ಪಾವತಿಸಿದ್ದು, 
ಇವರ ಖಾತೆಯಲ್ಲಿ ಉಳಿಕೆ ಬಡ್ಡಿ ರೂ. 9,03,445/-ಗಳು ಇದ್ದು, ಮೇಲ್ಕಂಡ ಬಡ್ಡಿಯನ್ನು ಮನ್ನಾ ಮಾಡುವ ಬಗ್ಗೆ ಸರ್ಕಾರದ ತೀರ್ಮಾನಕ್ಕಾಗಿ ಮೇಲೆ 
ಓದಲಾದ ಉಲ್ಲೇಖ (1ರ ಪತ್ರದಲ್ಲಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರು, ಸರ್ಕಾರವನ್ನು ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮಸಂಖ್ಯೆ (2)ರ ಪತ್ರದಲ್ಲಿ ಬಾಕಿ ವಸೂಲಾತಿ ಕುರಿತು ಒಂದು ನಿರ್ದಿಷ್ಟ ಯೋಜನೆಯನ್ನು ರೂಪಿಸಿ, ಸರ್ಕಾರದ ಅನುಮೋದನೆ 
ಪಡೆದು ಅದರಂತೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಒಂದು ವೇಳಿ ಇಂತಹ ಯೋಜನೆ ಅಸ್ತಿತ್ವದಲ್ಲಿ ಇದ್ದಲ್ಲಿ, ಇಂತಹ ಎಲ್ಲಾ ಬಾಕಿ ಪಾವತಿಸುವ 
ಪ್ರಸ್ತಾವನೆಗಳನ್ನು ಅದರನ್ವಯ ಪರಿಶೀಲಿಸುವಂತೆ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಲಾಗಿತ್ತು. 


ಮೇಲೆ ಓದಲಾದ ಕ್ರಮಸಂಖ್ಯೆ (3)ರ ಪತ್ರದಲ್ಲಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರು ವಿವರವಾದ ಪ್ರಸ್ತಾವನೆ ಸಲ್ಲಿಸಿ, ಮಂಡಳಿಯ ಒಂದೇ 
ಬಾರಿ ಇತ್ಯರ್ಥ ಯೋಜನೆಯಲ್ಲಿ 25 ಹಳೆಯ ಸುಸ್ತಿದಾರರು ಬಾಕಿದಾರರಾಗಿರುತ್ತಾರೆ. ಈ ಬಾಕಿದಾರರ ಸ್ಥಿರಾಸ್ತಿಗಳನ್ನು ಹಲವಾರು ಬಾರಿ ಹರಾಜಿಗೆ 
ತಂದಾಗಲೂ ಯಾರು ಬಿಡ್ಡುದಾರರು ಭಾಗವಹಿಸದೇ ಹರಾಜನ್ನು ಮುಂದೂಡಲಾಗಿರುತ್ತದೆ ಹಾಗೂ ಕೆಲವು ಪ್ರಕರಣಗಳು ನ್ಯಾಯಾಲಯದ ಮುಂದೆ ಬಾಕಿ 
ಇರುತ್ತದೆ. ಸುಸ್ಲಿದಾರರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯವು ಇವರಿಗೆ ಮಂಡಳಿಯಲ್ಲಿ ಈ ಹಿಂದೆ ಕೆ. ಕೃಷ್ಣರಾಜು ಎಂಬುವವರ 
ಪ್ರಕರಣದಲ್ಲಿ ಅಸಲನ್ನು ಕಟ್ಟಿಸಿಕೊಂಡು ಬಡ್ಡಿ ಮನ್ನಾ ಮಾಡಿರುವಂತೆ ಸದರಿ ರಿಟ್‌ ಅರ್ಜಿ ಪ್ರಕರಣಗಳಲ್ಲಿಯೂ ಸಹ ಅಸಲನ್ನು ಕಟ್ಟಿಸಿಕೊಂಡು ಬಡ್ಡಿ ಮನ್ನಾ 
ಮಾಡಲು ಪರಿಶೀಲಿಸುವಂತೆ ಆದೇಶಿಸಿರುತ್ತದೆ. ಈ ಯೋಜನೆಯಡಿಯಲ್ಲಿ ನ್ಯಾಯಾಲಯದ ಮೊರೆ ಹೋಗಿರುವ ಸುಸ್ತಿದಾರರ ಪ್ರಕರಣಗಳನ್ನು ಸಹ 
ಸೇರಿಸಲಾಗಿದೆ. ಈಗ, 25 ಸುಸ್ತಿದಾರರ ಪೈಕಿ 24 ಸುಸ್ತಿದಾರರ ಅಸಲು ರೂ. 5.00 ಲಕ್ಷಕ್ಕಿಂತ ಕಡಿಮೆ ಇದ್ದು, ಇವರು ದಿನಾಂಕ: 31-03-2012ರಂದು 
ರೂ. 29,50,605/- ಅಸಲು ಬಾಕಿ ಉಳಿಸಿಕೊಂಡಿರುತ್ತಾರೆ ಮತ್ತು ಇವರಿಂದ ಸರಳ ಬಡ್ಡಿ ಶೇ. 12ರಷ್ಟು (2011-12 ರಲ್ಲಿದ್ದಂತೆ) ರೂ. 80,96,578/- 
ಬರಬೇಕಾಗಿರುತ್ತದೆ ಮತ್ತು ಸುಸ್ತಿ ಬಡ್ಡಿ ಶೇ. 5ರಷ್ಟು ರೂ. 33,73,573/- ಬರಬೇಕಾಗಿರುತ್ತದೆ. ಒಟ್ಟಾರೆಯಾಗಿ ಈ 24 ಸುಸ್ತಿದಾರರು ಅಸಲು 
ರೂ. 29,50,605/- ಬಾಕಿ ಪಾವತಿಸಿದ್ದಲ್ಲಿ ಸರಳಬಡ್ಡಿ ಮತ್ತು ಸುಸ್ತಿ ಬಡ್ಡಿ ಸೇರಿ ರೂ. 114,70,151/- ಮನ್ನಾ ಮಾಡಬೇಕಾಗಿರುತ್ತದೆ. 

ಒಬ್ಬ ಸುಸ್ತಿದಾರರು ಮಾತ್ರ ರೂ. 5.00 ಲಕ್ಷಕ್ಕೆ ಮೇಲ್ಪಟ್ಟು ಬಾಕಿ ಉಳಿಸಿದ್ದು, ಇವರು ದಿನಾಂಕ: 31-03-2012ರಂದು ರೂ. 6.37,771/- ಅಸಲು 
ಬಾಕಿ ಉಳಿಸಿಕೊಂಡಿರುತ್ತಾರೆ. ಸರಳ ಬಡ್ಡಿ ಶೇ. 12ರಂತೆ ರೂ. 19,07,943/- ಬಾಕಿ ಬರಬೇಕಾಗಿರುತ್ತದೆ. ಮತ್ತು ಸುಸ್ತಿ ಬಡ್ಡಿ ಶೇ. 5 ರಂತೆ 
ರೂ. 7,94,976/- ಬರಬೇಕಾಗಿರುತ್ತದೆ. ಇವರು ಈ ಯೋಜನೆಯಡಿಯಲ್ಲಿ ಅಸಲು ಮತ್ತು ಸರಳಬಡ್ಡಿ ಶೇ. 25ರಷ್ಟು ಬಾಕಿ ಪಾವತಿಸಬೇಕಾಗಿದ್ದು, ಅಂದರೆ, 
ರೂ. 6,37,771/- + ಸರಳ ಬಡ್ಡಿ ರೂ. 4,76,976/- ಒಟ್ಟಾರೆ ರೂ. 1114,757/- ಬಾಕಿ ಪಾವತಿಸಿದ್ದಲ್ಲಿ ರೂ. 22,25,933/- ಗಳನ್ನು ಮಾಡಲಾಗುತ್ತದೆ. 

ಈ ಸಂಬಂಧವಾಗಿ ಇತ್ತೀಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯವು ಅಸಲನ್ನು ಕಟ್ಟಿಸಿಕೊ೦ಡು ಪೂರ್ತಿ ಬಡ್ಡಿಯನ್ನು ಮನ್ನಾ ಮಾಡಲು 
ಪರಿಶೀಲಿಸುವಂತೆ ಆದೇಶ ಹೊರಡಿಸಿದ್ದು, ಈ ವಿಷಯದಲ್ಲಿ ಒಂದು ನಿರ್ದಿಷ್ಟ ಯೋಜನೆಯನ್ನು ರೂಪಿಸಿ ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆ ಪಡೆಯುವಂತೆ 
ಸೂಚಿಸಿರುವ ಹಿನ್ನೆಲೆಯಲ್ಲಿ ಒಂದಾವರ್ತಿ ತೀರುವಳಿ ಯೋಜನೆಯನ್ನು ಪರಿಶೀಲಿಸಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಸುಸ್ತಿದಾರರಿಗೆ 
ಹೊಂದಾಣಿಕೆಯಾಗುವಂತಹ "ಒಂದೇ ಬಾರಿಗೆ ಇತ್ಯರ್ಥ ಯೋಜನೆ'ಯನ್ನು ಈ ಕೆಳಕಂಡಂತೆ ತಯಾರಿಸಿ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಿರುತ್ತಾರೆ. 


1 ರೂ.5.00 ಲಕ್ಷಕ್ಕಿಂತ ಕಡಿಮೆ ಸಾಲಗಳ (ಅಸಲು) ಬಗ್ಗೆ: 
ಅ) ಸಂಪೂರ್ಣ ಅಸಲು ಮೊತ್ತವನ್ನು ಸುಸ್ತಿದಾರರು ಪಾವತಿಸತಕ್ಕದ್ದು. 
ಆ) ಶೇ. 100ರಷ್ಟು ಸರಳ ಬಡ್ಡಿ ಮತ್ತು ಸುಸ್ತಿ ಬಡ್ಡಿ ಮತ್ತು ಪಿಎ೦ಆರ್‌ಎ ಶುಲ್ಕವನ್ನು ಮನ್ನಾ ಮಾಡಲಾಗುವುದು. 
2. ರೂ.5.00 ಲಕ್ಷಗಳಿಂದ 10.00 ಲಕ್ಷಗಳವರೆಗಿನ ಸಾಲಗಳ (ಅಸಲು) ಬಗ್ಗೆ: 
ಅ) ಸಂಪೂರ್ಣ ಅಸಲು ಮೊತ್ತವನ್ನು ಸುಸ್ತಿದಾರರು ಪಾವತಿಸತಕ್ಕದ್ದು. 
ಆ) ಶೇ. 25ರಷ್ಟು ಸರಳ ಬಡ್ಡಿಯನ್ನು ಸುಸ್ತಿದಾರರು ಪಾವತಿಸತಕ್ಕದ್ದು. 
ಇ) ಪೂರ್ತಿ ಶೇ. 75ರಷ್ಟು ಸರಳ ಬಡ್ಡಿಯನ್ನು ಮತ್ತು ಸಂಪೂರ್ಣ ಸುಸ್ತಿ ಬಡ್ಡಿ ಮತ್ತು ಪಿ.ಎಂ.ಆರ್‌.ಎ. ಶುಲ್ಕವನ್ನು 
ಮನ್ನಾ ಮಾಡಲಾಗುವುದು. 
ಈ ಯೋಜನೆಯನ್ನು ಯಾವ ದಿನಾಂಕದಂದು ಅನುಷ್ಠಾನಗೊಳಿಸಲಾಗುವುದೋ ಈ ದಿನಾಂಕದಂದು ಖಾತೆಯಲ್ಲಿರುವ 
ಅಸಲು ಬಾಕಿಯನ್ನು ಗಣನೆಗೆ ತೆಗೆದುಕೊಳ್ಳುವುದು ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದಲ್ಲಿ ಮಂಡಳಿಯ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೭೭ 





ವಕೀಲರಿಗೆ ಪಾವತಿಸುವ ವಕೀಲರ ಶುಲ್ಕ ಮತ್ತು ಇತರೆ ಖರ್ಚನ್ನು ಅಸಲಿಗೆ ಸೇರಿಸಿ ಗಣನೆಗೆ ತೆಗೆದುಕೊಳ್ಳುವುದು. 
ಈಗಾಗಲೇ ಗುರ್ತಿಸಿರುವ 25 ಪ್ರಕರಣಗಳಿಗೆ ಮಾತ್ರ ಈ ಯೋಜನೆಯು ಅನ್ವಯಿಸುವುದು. ನ್ಯಾಯಾಲಯವು ಈಗಾಗಲೇ 
3 ಜನ ಸುಸ್ವಿದಾರರು ಪ್ರಕರಣದಲ್ಲಿ ಅಸಲನ್ನು ಕಟ್ಟಿಸಿಕೊಂಡು ಬಡ್ಡಿ ಮನ್ನಾ ಮಾಡುವ ಬಗ್ಗೆ ಪರಿಶೀಲಿಸಲು ಆದೇಶ 
ಹೊರಡಿಸಿದ್ದು ಈ ಪ್ರಕರಣಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವುದು. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಮೇಲಿನ ಸಂಕ್ಷಿಪ್ತ ವಿವರಗಳ ಹಿನ್ನೆಲೆಯಲ್ಲಿ ನಿರ್ಣಯ ತೆಗೆದುಕೊಂಡು ಈ ಕೆಳಕಂಡಂತೆ ಸರ್ಕಾರವು 
ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ತೋಇ 59 ರೇಉನಿ 2012, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌, 2013 


ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ, ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಜಾರಿಗೆ 
ತರಲಿರುವ “ಒಂದೇ ಬಾರಿಗೆ ಇತ್ಯರ್ಥ ಯೋಜನೆ'ಗೆ ಸರ್ಕಾರದ ಅನುಮೋದನೆಯನ್ನು ನೀಡಿ ಆದೇಶಿಸಲಾಗಿದೆ. 


1. ರೂ. 5.00 ಲಕ್ಷಕ್ಕಿಂತ ಕಡಿಮೆ ಸಾಲಗಳ (ಅಸಲು) ಬಗ್ಗೆ: 
ಅ) ಸಂಪೂರ್ಣ ಅಸಲು ಮೊತ್ತವನ್ನು ಸುಸ್ತಿದಾರರು ಪಾವತಿಸತಕ್ಕದ್ದು. 
ಆ) ಶೇ. 100ರಷ್ಟು ಸರಳ ಬಡ್ಡಿ ಮತ್ತು ಸುಸ್ತಿ ಬಡ್ಡಿ ಮತ್ತು ಪಿಎ೦ಆರ್‌ಎ ಶುಲ್ಕವನ್ನು ಮನ್ನಾ ಮಾಡಲಾಗುವುದು. 

2. ರೂ.5.00 ಲಕ್ಷಗಳಿಂದ 10.00 ಲಕ್ಷಗಳವರೆಗಿನ ಸಾಲಗಳ (ಅಸಲು) ಬಗ್ಗೆ: 
ಅ) ಸಂಪೂರ್ಣ ಅಸಲು ಮೊತ್ತವನ್ನು ಸುಸ್ತಿದಾರರು ಪಾವತಿಸತಕ್ಕದ್ದು. 
ಆ) ಶೇ. 25ರಷ್ಟು ಸರಳ ಬಡ್ಡಿಯನ್ನು ಸುಸ್ತಿದಾರರು ಪಾವತಿಸತಕ್ಕದ್ದು. 
ಇ) ಪೂರ್ತಿ ಶೇ. 75ರಷ್ಟು ಸರಳ ಬಡ್ಡಿಯನ್ನು ಮತ್ತು ಸಂಪೂರ್ಣ ಸುಸ್ತಿ ಬಡ್ಡಿ ಮತ್ತು ಪಿ.ಎಂ.ಆರ್‌.ಎ. ಶುಲ್ಕವನ್ನು 

ಮನ್ನಾ ಮಾಡಲಾಗುವುದು. 

ಈ ಯೋಜನೆಯನ್ನು ಯಾವ ದಿನಾಂಕದಂದು ಅನುಷ್ಠಾನಗೊಳಿಸಲಾಗುವುದೋ ಈ ದಿನಾಂಕದಂದು ಖಾತೆಯಲ್ಲಿರುವ 
ಅಸಲು ಬಾಕಿಯನ್ನು ಗಣನೆಗೆ ತೆಗೆದುಕೊಳ್ಳುವುದು ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದಲ್ಲಿ ಮಂಡಳಿಯ 
ವಕೀಲರಿಗೆ ಪಾವತಿಸುವ ವಕೀಲರ ಶುಲ್ಕ ಮತ್ತು ಇತರೆ ಖರ್ಚನ್ನು ಅಸಲಿಗೆ ಸೇರಿಸಿ ಗಣನೆಗೆ ತೆಗೆದುಕೊಳ್ಳುವುದು. 
ಈಗಾಗಲೇ ಗುರ್ತಿಸಿರುವ 25 ಪ್ರಕರಣಗಳಿಗೆ ಮಾತ್ರ ಈ ಯೋಜನೆಯು ಅನ್ವಯಿಸುವುದು. ನ್ಯಾಯಾಲಯವು ಈಗಾಗಲೇ 
3 ಜನ ಸುಸ್ವಿದಾರರು ಪ್ರಕರಣದಲ್ಲಿ ಅಸಲನ್ನು ಕಟ್ಟಿಸಿಕೊಂಡು ಬಡ್ಡಿ ಮನ್ನಾ ಮಾಡುವ ಬಗ್ಗೆ ಪರಿಶೀಲಿಸಲು ಆದೇಶ 
ಹೊರಡಿಸಿದ್ದು ಈ ಪ್ರಕರಣಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುವುದು. 


ಅಂಶಗಳು : 

5. Though the waiving of interest can be questioned on the ground of equity (as all loan/interest waive scheme are inherently 
inequitable and prejudiced against disciplined borrowers), Government agrees in the interest of atleast recovering the 
principal amount. The cost to KSMB will be Rs. 1.37 crores. 

6. Asfaras 3 High Court cases are concerned, the KSMB might consider them under the new OTS. In any case 2 cases are 
less than Rs. 5.00 lakhs and so, new OTS scheme and HC order are in consonance. Third case will involve payment of 
Rs. 4.77 lakh (25% of interest) being more than Rs. 5.00 lakh. This will be over and above the High Court Order. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ; FD/400/Exp-4/2012, ದಿನಾ೦ಕ: 01-01-2013ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಚಂದ್ರಶೇಖರ್‌, 


ಪೀಠಾಧಿಕಾರಿ, 
P.R. 483 ತೋಟಗಾರಿಕೆ ಇಲಾಖೆ (ರೇಷ್ಟೆ 
ಕಾರ್ಮಿಕ ಸಚಿವಾಲಯ 
ವಿಷಯ : NIMI (National Instructional Media Institute) ಚೆನೈ ಇವರ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಸರಳ 


ಕನ್ನಡ ಭಾಷೆಗೆ ಅನುವಾದಗೊಳಿಸುವ ಬಗ್ಗೆ 
ಓದಲಾಗಿದೆ : ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂಖ್ಯೆ: ಉತಇ/ತ/ವೃಪವಿ/ಕುತಯೋ- 
1/ವಿವ-55/ 2011-12, ದಿನಾಂಕ: 23-03-2013 


F< 


y 


ಸ್ತಾವನೆ: 
ಮೇಲೆ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರದಲ್ಲಿ NIMI (National Instructional Media Institute) 


ಭಾಷೆಯ ಪಠ್ಯ ಪುಸ್ತಕಗಳು ಅಂದರೆ ಪ್ರಮುಖ ವೃತ್ತಿಗಳಾದ ಫಿಟ್ಟರ್‌/ಮೆಷಿನಿಷ್ಟ್‌/ಬರ್ನರ್‌/ಎಲೆಕ್ಟಿಷಿಯನ್‌/ಎಲೆಕ್ಟಾನಿಕ್‌ ಮೆಕ್ಕಾನಿಕ್‌/ಮೆಕ್ಕಾನಿಕ್‌ 


ಆಂಗ್ಲ ಭಿ ್ಯ 


324 


೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





(ಡೀಸಲ್‌)/ಎಂ.ಎಂ.ವಿ ವೃತ್ತಿಗಳಲ್ಲಿ ಕನ್ನಡ ಭಾಷೆಯಲ್ಲಿ ಬಿಡುಗಡೆಗೊಂಡಿದ್ದು, ತರಬೇತಿದಾರರಿಗೆ ಕನ್ನಡದ ಕೆಲವು ತಾಂತ್ರಿಕ ಪದಗಳು ಕಠಿಣವೆನಿಸುತ್ತಿದ್ದು, 
ಇವುಗಳನ್ನು ತರಬೇತಿದಾರರು ಆಡು ಭಾಷೆಯಲ್ಲಿ ಅರ್ಥೈಸಿಕೊಳ್ಳುವಂತೆ, ಪಠ್ಯ ಪುಸ್ತಕಗಳನ್ನು ಅನುವಾದಗೊಳಿಸುವುದು ಅವಶ್ಯಕವಾಗಿರುತ್ತದೆ ಎಂದು, 
ಪ್ರಚಲಿತ ವೃತ್ತಿಗಳಾದ ಫಿಟ್ಟರ್‌/ಎಲೆಕ್ಟ್ರಿಷಿಯನ್‌ ಇವುಗಳಲ್ಲಿ 1! ಪಠ್ಯ ಪುಸ್ತಕಗಳನ್ನು ಮೊದಲನೆ ಹಂತದಲ್ಲಿ ಸರಳ ಕನ್ನಡಕ್ಕೆ ಅನುವಾದಗೊಳಿಸಲು ಹಾಗೂ 
ಕೆಲವು ಎಂ.ಇ.ಎಸ್‌. ವೃತ್ತಿಗಳಾದ ಬೇಸಿಕ್‌ ವೆಲ್ಲಿಂಗ್‌ (ಸಿಂ, ಬೇಸಿಕ್‌ ವೆಲ್ಲಿಂಗ್‌ (ಗ್ಯಾಸ್‌), ಬೇಸಿಕ್‌ ರೆಪ್ರಿಜರೇಷನ್‌ ಅಂಡ್‌ ಏರ್‌ ಕಂಡೀಷನಿಂಗ್‌ 
ಹಾಗೂ ಟೈಲರ್‌ (ಬೇಸಿಕ್‌ ಸೂಯಿಂಗ್‌ ಆಪರೇಟರ್‌) ಪುಸ್ತಕಗಳನ್ನು ಅನುವಾದಗೊಳಿಸುವ ಕಾರ್ಯವನ್ನು ಡಾ| ಪ್ರಧಾನ್‌ ಗುರುದತ್ತ, ಅಧ್ಯಕ್ಷರು, ಕುವೆಂಪು 
ಭಾಷಾ ಭಾರತಿ ಪ್ರಾಧಿಕಾರ, ಬೆ೦ಗಳೂರು ಇವರು ಅನುವಾದಗೊಳಿಸಿ, ಸಾಫ್ಟ್‌ ಕಾಪಿಯನ್ನು ನೀಡುವುದಾಗಿ ತಿಳಿಸಿರುತ್ತಾರೆ ಎಂದು, ಸಾಫ್ಟ್‌ ಕಾಪಿಯನ್ನು 
NIMI Chennai ರವರಿಗೆ ನೀಡಿ ಇವರು ಮುದ್ರಣ ಕಾರ್ಯವನ್ನು ನಡೆಸಲು ಕೋರಲಾಗುವುದು ಎಂದು ತಿಳಿಸಿರುವರು. ಅಲ್ಲದೆ ಈ ಸಂಬಂಧ ಪ್ರಾಧಿಕಾರದ 
ಅಧ್ಯಕ್ಷರು ಪಠ್ಯ ಪುಸ್ತಕದ ಅನುವಾದ ಕಾರ್ಯಕ್ಕೆ ಅಂದಾಜು ವೆಚ್ಚ ರೂ. 15,00,000/- ತಗಲುವುದೆಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಎ೦ದು ತಿಳಿಸುತ್ತಾ 
ಈ ಕೆಳಕಂಡ ಅಂಶಗಳ ಕುರಿತು ಸರ್ಕಾರಿ ಆದೇಶ ಹೊರಡಿಸುವಂತೆ ಕೋರಿರುವರು. 
1. ಪುಸ್ತಕಗಳನ್ನು ಅನುವಾದಗೊಳಿಸುವ ಕಾರ್ಯಕ್ಕೆ ತಗಲುವ ವೆಚ್ಚವನ್ನು ಕರ್ನಾಟಕ ವೃತ್ತಿ ತರಬೇತಿ ಮತ್ತು 
ಕೌಶಲ್ಯ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ಬಿಡುಗಡೆಗೊಳಿಸುವಂತೆ, ಹಾಗೂ ।ಖ। ಪುಸ್ತಕಗಳನ್ನು 
ಕನ್ನಡ ಭಾಷೆಗೆ ಭಾಷಾಂತರಿಸಲು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ಇವರಿಗೆ ಈ 
ಜವಾಬ್ದಾರಿಯನ್ನು ವಹಿಸುವುದು. 
2. ಪ್ರಧಾನ ಕಾರ್ಯದಶಿ ೯ಗಳು, ಕಾರ್ಮಿಕ ಇಲಾಖೆ ಇವರ ನೇತೃತ್ವದಲ್ಲಿ ದಿನಾಂಕ: 25-02-2013ರಂದು 
ನಡೆದ ಸಭೆಯ ತೀರ್ಮಾನದಂತೆ ಈ ಕೆಳಕಂಡ ಸಂಪಾದಕರ ಮಂಡಳಿಯನ್ನು ರಚಿಸುವುದು. 
































1 ಡಾ| ಪ್ರಧಾನ್‌ ಗುರುದತ್ತ ಅಧ್ಯಕ್ಷರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆಂಗಳೂರು | ಪ್ರಧಾನ ಸಂಪಾದಕರು 
2. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ಬೆಂಗಳೂರು ಪ್ರಧಾನ ಪೋಷಕರು 
3. | ಡಾ| ಸಿದ್ದಲಿಂಗಯ್ಯ, ಅಧ್ಯಕ್ಷರು, ಪುಸ್ತಕ ಪ್ರಾಧಿಕಾರ, ಬೆಂಗಳೂರು ಸದಸ್ಯರು 
4. | ಶ್ರೀ ಕೆ. ರಾಮಚಂದ್ರಪ್ಪ ಜಂಟಿ ನಿರ್ದೇಶಕರು (ತರಬೇತಿ/ಪರೀಕ್ಷೆ. ಉದ್ಯೋಗ ಮತ್ತು | ಸದಸ್ಯ ಕಾರ್ಯದರ್ಶಿ 
ತರಬೇತಿ ಇಲಾಖೆ, ಬೆ೦ಗಳೂರು 
5. (ಶ್ರೀ ನಾರಾಯಣಸ್ವಾಮಿ, ರಿಜಿಸ್ಟಾರ್‌, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆ೦ಗಳೂರು ಸದಸ್ಯರು 
6. | ಶ್ರೀ ಹಾಲಪ್ಪ ಶೆಟ್ಟಿ ಕೆ.ಆರ್‌. ಉಪ ನಿರ್ದೇಶಕರು (ತರಬೇತಿ) ಉದ್ಯೋಗ ಮತ್ತು ತರಬೇತಿ | ಸದಸ್ಯರು 
ಇಲಾಖೆ, ಬೆಂಗಳೂರು 
7. | ಶ್ರೀ ಜಯಂತ ಆರ್‌. ಸಹಾಯಕ ನಿರ್ದೇಶಕರು (ತರಬೇತಿ) ಉದ್ಯೋಗ ಮತ್ತು ತರಬೇತಿ ಸದಸ್ಯರು 
ಇಲಾಖೆ, ಬೆಂಗಳೂರು 





ಮು ಪಂ 


3... ಉದ್ದೇಶಿತ ಫಿಟ್ಟರ್‌, ಎಲೆಕ್ಟಿಷಿಯನ್‌ (ಸಿ.ಟಿ.ಎಸ್‌.) ಮತ್ತು ಎಂ.ಇ.ಎಸ್‌.ನ 1!!! ಪುಸ್ತಕಗಳನ್ನು ಕನ್ನಡ 
ಭಾಷೆಗೆ ಭಾಷಾಂತರ ಮುಗಿಸಿ, ಸಾಫ್ಟ್‌ ಕಾಪಿಯನ್ನು NMI ೦೧೧೧೩/ ರವರಿಗೆ ನೀಡಿ, ಮುದ್ರಣಗೊಳಿಸುವಂತೆ 


ತಿಳಿಸುವುದು. 


ಪಸ ವನೆಯನ್ನು ಪರಿಶೀಲಿಸಿದ ನಂತರ ಕೆಳಗಿನಂತೆ ಆದೇಶಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 105 ಇಟಿಐ 2013, ಬೆಂಗಳೂರು, ದಿನಾಂಕ: 03ನೇ ಏಪ್ರಿಲ್‌, 2013 





ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ NIM! ಪಠ್ಯ ಪುಸ್ತಕಗಳನ್ನು ಮೊದಲನೆ ಹಂತದಲ್ಲಿ ಸರಳ ಕನ್ನಡಕ್ಕೆ ಅನುವಾದಗೊಳಿಸಲು 
ಹಾಗೂ ಕೆಲವು ಎಂ.ಇ.ಎಸ್‌. ವೃತ್ತಿಗಳಾದ ಬೇಸಿಕ್‌ ವೆಲ್ಲಿಂಗ್‌ (ಸಿಂ), ಬೇಸಿಕ್‌ ವೆಲ್ಲಿಂಗ್‌ (ಗ್ಯಾಸ್‌), ಬೇಸಿಕ್‌ ರೆಪ್ರಿಜರೇಷನ್‌ ಅಂಡ್‌ ಏರ್‌ ಕಂಡೀಷನಿಂಗ್‌ 
ಹಾಗೂ ಟೈಲರ್‌ (ಬೇಸಿಕ್‌ ಸೂಯಿಂಗ್‌ ಆಪರೇಟರ್‌) ಪುಸ್ತಕಗಳನ್ನು ಅನುವಾದಗೊಳಿಸುವ ಕಾರ್ಯಕ್ಕೆ ತಗಲುವ ವೆಚ್ಚವನ್ನು ಕರ್ನಾಟಕ ವೃತ್ತಿ ತರಬೇತಿ 
ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ ಬಿಡುಗಡೆಗೊಳಿಸಲು, ಹಾಗೂ 1! ಪುಸ್ತಕಗಳನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಲು ಕುವೆಂಪು 
ಭಾಷಾ ಭಾರತಿ ಪ್ರಾಧಿಕಾರ ಬೆ೦ಗಳೂರು ಇವರಿಗೆ ಜವಾಬ್ದಾರಿಯನ್ನು ವಹಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ ಇವರ ನೇತೃತ್ವದಲ್ಲಿ ದಿನಾಂಕ: 25-02-2013ರಂದು ನಡೆದ ಸಭೆಯ ತೀರ್ಮಾನದಂತೆ 
ಈ ಕೆಳಕಂಡ ಸಂಪಾದಕರ ಮಂಡಳಿಯನ್ನು ರಚಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 





1, ಡಾ| ಪ್ರಧಾನ್‌ ಗುರುದತ್ತ್‌ ಅಧ್ಯಕ್ಷರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ, ಬೆ೦ಗಳೂರು 


ಪ್ರಧಾನ ಸಂಪಾದಕರು 





2: 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ಬೆಂಗಳೂರು 


ಪ್ರಧಾನ ಪೋಷಕರು 





3 


ಡಾ| ಸಿದ್ದಲಿಂಗಯ್ಯ, ಅಧ್ಯಕ್ಷರು, ಪುಸ್ತಕ ಪ್ರಾಧಿಕಾರ, ಬೆಂಗಳೂರು 


ಸದಸ್ಯರು 





ಶ್ರೀ ಕೆ. ರಾಮಚಂದ್ರಪ್ಪ, ಜಂಟಿ ನಿರ್ದೇಶಕರು (ತರಬೇತಿ/ಪರೀಕ್ಷೆ), ಉದ್ಯೋಗ ಮತ್ತು 
ತರಬೇತಿ ಇಲಾಖೆ, ಬೆಂಗಳೂರು 


ಸದಸ್ಯ ಕಾರ್ಯದರ್ಶಿ 








ಶ್ರೀ ನಾರಾಯಣಸ್ವಾಮಿ, ರಿಜಿಸ್ಟಾರ್‌, ಕುವೆ೦ಪು ಭಾಷಾ ಭಾರತಿ ಪ್ರಾಧಿಕಾರ, ಬೆ೦ಗಳೂರು 














ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೭೯ 








6. | ಶ್ರೀ ಹಾಲಪ್ಪ ಶೆಟ್ಟಿ ಕೆ.ಆರ್‌. ಉಪ ನಿರ್ದೇಶಕರು (ತರಬೇತಿ) ಉದ್ಯೋಗ ಮತ್ತು ತರಬೇತಿ | ಸದಸ್ಯರು 
ಇಲಾಖೆ, ಬೆ೦ಗಳೂರು 


7. | ಶ್ರೀ ಜಯಂತ ಆರ್‌. ಸಹಾಯಕ ನಿರ್ದೇಶಕರು (ತರಬೇತಿ) ಉದ್ಯೋಗ ಮತ್ತು ತರಬೇತಿ | ಸದಸ್ಯರು 
ಇಲಾಖೆ, ಬೆ೦ಗಳೂರು 




















ಮುಂದುವರೆದು, ಉದ್ದೇಶಿತ ಫಿಟ್ಟರ್‌, ಎಲೆಕ್ಟಿಷಿಯನ್‌ (ಸಿ.ಟಿ.ಎಸ್‌) ಮತ್ತು ಎಂ.ಇ.ಎಸ್‌. ನ ೫M ಪುಸ್ತಕಗಳನ್ನು ಕನ್ನಡ ಭಾಷೆಗೆ 
ಭಾಷಾಂತರ ಮುಗಿಸಿ, ಸಾಫ್ಟ್‌ ಕಾಪಿಯನ್ನು 1!!! ೦೧6೧೧೩ ರವರಿಗೆ ನೀಡಿ, ಮುದ್ರಣಗೊಳಿಸುವಂತೆ ತಿಳಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ನಾಗರಾಜ, 
P.R. 486 ಪೀಠಾಧಿಕಾರಿ, 
50-50 ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 
ಒಳಾಡಳಿತ ಸಚಿವಾಲಯ 
ವಿಷಯ : ನ್ಯಾಯಮೂರ್ತಿ ಶ್ರೀ ಆರ್‌. ಜಿ. ವೈದ್ಯನಾಥ ವಿಚಾರಣಾ ಆಯೋಗಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ : 1. ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 4 ಪಿಸಿಇ 2012, ದಿನಾಂಕ 09-03-2012. 


2. ಅಧಿಸೂಚನೆ ಸಂಖ್ಯೆ; ಹೆಚ್‌ಡಿ 4 ಪಿಸಿಇ 2012, ದಿನಾಂಕ 30-11-2012. 
3. ಕಾರ್ಯದರ್ಶಿ, ನ್ಯಾಯಮೂರ್ತಿ ಶ್ರೀ ಆರ್‌. ಜಿ. ವೈದ್ಯನಾಥ ವಿಚಾರಣಾ ಆಯೋಗರವರ ಪತ್ರ 
ಸಂಖ್ಯೆ: ಆರ್‌ಜಿವಿಸಿ ನಂ. 45/2013, ದಿನಾಂಕ: 01-04-2013. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಅಧಿಸೂಚನೆ ದಿನಾಂಕ: 02-03-2012ರಂದು ಸಿಟಿ ಸಿವಿಲ್‌ ನ್ಯಾಯಾಲಯ, ಬೆಂಗಳೂರು ಇಲ್ಲಿ ವಕೀಲರು, ಮಾಧ್ಯಮ 
ಪ್ರತಿನಿಧಿಗಳು ಮತ್ತು ಪೊಲೀಸ್‌ ನಡುವೆ ನಡೆದ ಘರ್ಷಣೆಯ ಕುರಿತು ಸತ್ಯಾ ಸತ್ಯತೆಯನ್ನು ತಿಳಿದುಕೊಳ್ಳಲು ನ್ಯಾಯಮೂರ್ತಿ ಶ್ರೀ ಆರ್‌.ಜಿ. ವೈದ್ಯನಾಥ, 
ನಿವೃತ್ತ ನ್ಯಾಯಾಧೀಶರು ಇವರ ನೇತೃತ್ವದಲ್ಲಿ ಏಕ ಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಲಾಗಿದೆ. 
ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಆರ್‌. ಜಿ. ವೈದ್ಯನಾಥ ವಿಚಾರಣಾ ಆಯೋಗದ ಅವಧಿಯನ್ನು ದಿನಾಂಕ: 09-06-2013ರವರೆಗೆ 
ವಿಸ್ತರಿಸಲಾಗಿದೆ. 
ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ಕಾರ್ಯದರ್ಶಿ, ನ್ಯಾಯಮೂರ್ತಿ ಶ್ರೀ ಆರ್‌. ಜಿ. ವೈದ್ಯನಾಥ ವಿಚಾರಣಾ ಆಯೋಗ ಅವರು 
ರೂ. 35,00,000/-ಗಳ ಅನುದಾನ ಮಂಜೂರು ಮಾಡಲು ಕೋರಿದ್ದು, ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 4 ಪಿಸಿಇ 2012, ಬೆಂಗಳೂರು, ದಿನಾಂಕ: 15ನೇ ಏಪ್ರಿಲ್‌, 2013 


ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ನ್ಯಾಯಮೂರ್ತಿ ಶ್ರೀ ಆರ್‌. ಜಿ. ವೈದ್ಯನಾಥ ವಿಚಾರಣಾ ಆಯೋಗಕ್ಕೆ ಸಹಾಯಕ 
ಸಿಬ್ಬಂದಿಯ ವೇತನ, ಪ್ರಾಸಂಗಿಕ ಖರ್ಚು-ವೆಚ್ಚ ಹಾಗೂ ಲೇಖನ ಸಾಮಗ್ರಿ ವಕೀಲರ ಸಂಭಾವನೆ, ಇತ್ಯಾದಿಗಳ ವೆಚ್ಚ ಭರಿಸಲು ಅನುಕೂಲವಾಗುವಂತೆ 
2013-2014ನೇ ಸಾಲಿಗೆ ₹ 20,00,000/- (ರೂಪಾಯಿ ಇಪ್ಪತ್ತು ಲಕ್ಷಗಳು ಮಾತ್ರ) ಗಳನ್ನು ಲೆಕ್ಕ ಶೀರ್ಷಿಕೆ “2070-00-105-0-02-059 ಇತರ 
ವಿಚಾರಣಾ ಆಯೋಗ'' ಅಡಿಯಲ್ಲಿ ಭರಿಸುವಂತೆ ಹೆಚ್ಚುವರಿ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ. 

ಸದರಿ ಆಯೋಗದ ಕಾರ್ಯದರ್ಶಿಯವರು ಹಣವನ್ನು ಹಿಂತೆಗೆಯುವ ಮತ್ತು ವಿತರಿಸುವ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವರು. 

ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ:10-07-1996ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ನೀಡಿರುವ ಅಧಿಕಾರ 
ಪ್ರತ್ಯಾಯೋಜನೆ ರೀತ್ಯಾ ಈ ಆದೇಶವನ್ನು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಕಾಶ ವೈ.ಕೆ. 
೧.೧. 487 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-25 ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
ಒಳಾಡಳಿತ ಸಚಿವಾಲಯ 
ವಿಷಯ : ಸಿಟಿ ಸಿವಿಲ್‌ ನ್ಯಾಯಾಲಯ, ಬೆಂಗಳೂರು ಇಲ್ಲಿ ವಕೀಲರು, ಮಾದ್ಯಮ ಪ್ರತಿನಿಧಿಗಳು ಮತ್ತು ಪೊಲೀಸ್‌ 


ನಡುವೆ ನಡೆದ ಘರ್ಷಣೆ ಕುರಿತು ನ್ಯಾಯಮೂರ್ತಿ ಶ್ರೀ ಆರ್‌.ಜಿ. ವೈದ್ಯನಾಥ ವಿಚಾರಣಾ ಆಯೋಗದ 
ಮುಂದೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಶ್ರೀ ಜಿ.ಕೆ. ಬೇಕಲ್‌ ವಕೀಲರು, (ನಿವೃತ್ತ ಉಪ 
ಪೊಲೀಸ್‌ ಆಯುಕ್ತರು) ಬೆಂಗಳೂರು ಇವರಿಗೆ ಸಂಭಾವನೆ ಮಂಜೂರು ಮಾಡುವ ಕುರಿತು. 


೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 





ಓದಲಾಗಿದೆ : 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ ಹೆಚ್‌ಡಿ 4 ಪಿಸಿಇ 2012, ದಿನಾ೦ಕ 09-03-2012, 
2. ದಿನಾಂಕ: 13-08-2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಹೆಚ್‌ಡಿ 11 ಪಿಸಿಇ 2012. 
ಶ್ರೀ ಜಿ.ಕೆ. ಬೇಕಲ್‌, ವಕೀಲರು, ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು, ಬೆಂಗಳೂರು 
ಇವರ ಮನವಿ ದಿನಾಂಕ: 02-03-2013 ಹಾಗೂ 02-04-2013 
ಪ್ರಸ್ತಾವನೆ: 
ದಿನಾಂಕ: 02-03-2012ರಂದು ಬೆಂಗಳೂರು ನಗರದ ಸಿವಿಲ್‌ ನ್ಯಾಯಾಲಯದ ಆವರಣದಲ್ಲಿ ವಕೀಲರು, ಮಾದ್ಯಮ ಪ್ರತಿನಿಧಿಗಳು ಮತ್ತು 


ಪೊಲೀಸ್‌ ನಡುವೆ ನಡೆದ ಘಟನೆಯ ಕುರಿತು ಕೂಲಂಕಷವಾಗಿ ತನಿಖೆ ನಡೆಸಲು ನ್ಯಾಯಮೂರ್ತಿ ಶ್ರೀ ಆರ್‌.ಜಿ. ವೈದ್ಯನಾಥ ಆಯೋಗವನ್ನು ಮೇಲೆ 
ಓದಲಾದ (1)ರ ಆದೇಶದಲ್ಲಿ ನೇಮಿಸಲಾಗಿದೆ. 

ಶ್ರೀ ಜಿ.ಕೆ. ಬೇಕಲ್‌, ವಕೀಲರು, (ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು) ಬೆಂಗಳೂರು ಅವರನ್ನು ನ್ಯಾಯಮೂರ್ತಿ ಶ್ರೀ ಆರ್‌.ಜಿ. ವೈದ್ಯನಾಥ 
ವಿಚಾರಣಾ ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದಿಸಲು ಮೇಲೆ ಓದಲಾದ (2)ರ ಆದೇಶದಲ್ಲಿ ನೇಮಕ ಮಾಡಲಾಗಿದೆ. 

ಶ್ರೀ ಜಿ.ಕೆ. ಬೇಕಲ್‌, ವಕೀಲರು, ಬೆ೦ಗಳೂರು ಇವರು ಸರ್ಕಾರದ ಪರವಾಗಿ ದಿನಾಂಕ: 04-02-2013, 06-02-2013, 07-02-2013, 
12-02-2013, 13-02-2013, 14-02-2013, 21-02-2013, 22-02-2013, 27-02-2013, ಮತ್ತು 28-02-2013 ರಂದು ವಾದಿಸಿದ ಸಲುವಾಗಿ 
ಸಂಭಾವನೆಯಾಗಿ ಒಟ್ಟು ₹ 96,000/- (ತೊಂಬತ್ತಾರು ಸಾವಿರಗಳು ಮಾತ್ರ)ಗಳ ಮೊತ್ತವನ್ನು ಹಾಗೂ 01-03-2013, 07-03-2013, 08-03-2013, 
11-03-2013, 12-03-2013, 21-03-2013, 22-03-2013, 23-03-2013, 26-03-2013 ಹಾಗೂ 27-03-2013ರಂದು ವಾದಿಸಿದ ಸಲುವಾಗಿ 
ಸಂಭಾವನೆಯಾಗಿ ಒಟ್ಟು ₹ 96,000/- (ತೊಂಬತ್ತಾರು ಸಾವಿರಗಳು ಮಾತ್ರಗಳ ಮೊತ್ತವನ್ನು ಮಂಜೂರು ಮಾಡುವಂತೆ ಮೇಲೆ ಓದಲಾದ (3)ರ 
ಪತ್ರಗಳಲ್ಲಿ ಕೋರಿರುತ್ತಾರೆ. 

ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 11 ಪಿಸಿಇ 2012, ಬೆಂಗಳೂರು, ದಿನಾಂಕ: 10ನೇ ಏಪ್ರಿಲ್‌, 2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಜಿಕೆ. ಬೇಕಲ್‌, ವಕೀಲರು, (ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು), ಬೆಂಗಳೂರು 
ಇವರಿಗೆ ಈ ಕೆಳಕಂಡಂತೆ ಸಂಭಾವನೆಯನ್ನು ಮಂಜೂರು ಮಾಡಲಾಗಿದೆ. 
ಸಂಭಾವನೆಯ ವಿವರ ಮೊತ್ತ 


1 Effective hearing (11 days) dated, 04-02-2013, 06-02-2013, 12-02-2013, 13-02-2013, ₹ 90,000/- 
14-02-2013, 21-02-2013, 22-02-2013, 27-02-2013, & 28-02-2013 @ ¥ 10,000 per day 





೦ 


ಡ್‌ 
ಕ್ರಸ 








2 Non-effective hearing one day 07-02-2013 ಅ ₹ 6,000 per day ₹ 6,000/- 





ಮೊತ್ತ (ತೊಂಬತ್ತಾರು ಸಾವಿರಗಳು ಮಾತ್ರ) ₹ 96,000/- 





3 Effective hearing (11 days) dated, 01-03-2013, 07-03-2013, 08-03-2013, 11-03-2013, ₹ 90,000/- 
12-03-2013, 22-03-2013, 23-03-2013, 26-03-2013 & 27/3/2013 @ ¥ 10,000 per day 





4 Non-effective hearing one day 21-03-2013 @ ₹ 6,000 per day ₹ 6,000/- 





ಮೊತ್ತ (ತೊಂಬತ್ತಾರು ಸಾವಿರಗಳು ಮಾತ್ರ) ₹ 96,000/- 

















ಒಟ್ಟು ಮೊತ್ತ (ಒಂದು ಲಕ್ಷದ ತೊಂಬತ್ತೆರಡು ಸಾವಿರಗಳು ಮಾತ್ರ) | ₹1,92,000/- 





1 ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “2070-00-105-0-02-059 ವಿಶೇಷ ತನಿಖಾ ಆಯೋಗಗಳು” ಅಡಿಯಲ್ಲಿ ಭರಿಸತಕ್ಕದ್ದು. ಸದರಿ ಲೆಕ್ಕ 
ಶೀರ್ಷಿಕೆಯಡಿಯಲ್ಲಿ ಬಿಡುಗಡೆಯಾದ ಹಣವನ್ನು ಹಿಂಪಡೆದು ವಿತರಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾನೂನು ಮತ್ತು ಸುವ್ಯವಸ್ಥೆ), 
ಒಳಾಡಳಿತ ಇಲಾಖೆ ಇವರನ್ನು ಹಣ ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

2. ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ: ಆಇ 3 ಟಿಎಫ್‌ಪಿ 2011, ದಿನಾಂಕ: 27-01-2012ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿದ ರೀತ್ಯಾ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪ್ರಕಾಶ ವೈ.ಕೆ. 
೧.೧. 488 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-50 ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 96 ಮುಆಬಿ 2012, ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್‌, 2012 


ಬೆಂಗಳೂರಿನ ಸಂಪಂಗಿರಾಮನಗರದಲ್ಲಿರುವ ಶ್ರೀ ಪ್ರಸನ್ನ ಗಣೇಶ ಮತ್ತು ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ಹಣ 
ದುರುಪಯೋಗವಾಗುತ್ತಿರುವುದಾಗಿ ಸ್ವೀಕರಿಸಿದ ದೂರಿನ ಹಿನ್ನೆಲೆಯಲ್ಲಿ ವಿಶೇಷ ಜಿಲ್ಲಾಧಿಕಾರಿ, ಬೆ೦ಗಳೂರು ನಗರ, ಇವರು ತನಿಖೆ ನಡೆಸಿ ಸಲ್ಲಿಸಿರುವ ವರದಿ 


ಪ್ರಕಾರ ಈ ಕೆಳಕಂಡ ಪ್ರಮುಖ ಆರೋಪಗಳು ಸಾಬೀತಾಗಿರುತ್ತವೆ: 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೮೧ 





1 ಸಿಬ್ಬಂದಿಗೆ ಯಾವುದೇ ನೇಮಕಾತಿ ಆದೇಶ ನೀಡದಿರುವುದು ಹಾಜರಾತಿ ವಹಿ ನಿರ್ವಹಿಸದಿರುವುದು. 


2. ದೇವಾಲಯದಲ್ಲಿ ಅಳವಡಿಸಿರುವ ಹುಂಡಿಗಳಿಂದ ಬಂದಿರುವ ಆದಾಯದ ಬಗ್ಗೆ ಯಾವುದೇ ದಾಖಲೆ ನಿರ್ವಹಿಸದೇ ಹಣವನ್ನು 
ದುರುಪಯೋಗಪಡಿಸಿಕೊಂಡಿರುವುದು. 


3. ದೇವಾಲಯಕ್ಕೆ ಬರುವ ಕಲ್ಯಾಣ ಮಂಟಪದ ಮತ್ತು ಅಂಗಡಿಗಳ ಬಾಡಿಗೆ ಹಣದ ನಿರ್ವಹಣೆ ಬಗ್ಗೆ ಯಾವುದೇ ದಾಖಲೆ ನಿರ್ವಹಿಸದೆ 
ಇರುವುದು. 

4. ದೇವಾಲಯಕ್ಕೆ ಬರುವ ಆದಾಯ ಮತ್ತು ವೆಚ್ಚಗಳಿಗೆ ಸೂಕ್ತ ಲೆಕ್ಕಪತ್ರಗಳನ್ನು ನಿರ್ವಹಿಸಿ, ಆಡಿಟ್‌ ಮಾಡಿಸಿ ಲೆಕ್ಕವನ್ನು ಸಮರ್ಪಕವಾಗಿ 
ನಿರ್ವಹಿಸದಿರುವುದು. 

5. ದೇವಾಲಯಕ್ಕೆ ಭಕ್ತಾಧಿಗಳಿಂದ ಈವರೆಗೆ ಬಂದಿರುವ ಚಿನ್ನ ಬೆಳ್ಳಿ, ಹಿತ್ತಾಳೆ, ಸ್ಟೀಲ್‌, ಇನ್ನಿತರ ವಸ್ತುಗಳ ವಿವರದ ದಾಸ್ತಾನು ವಹಿ 
ನಿರ್ವಹಿಸದೇ ಸಮರ್ಪಕವಾದ ನಿರ್ವಹಣೆ ಇಲ್ಲದಿರುವುದು. 

6. ಸಾರ್ವಜನಿಕರಿಂದ ಅಪಾರ ಪ್ರಮಾಣದ ದೇಣಿಗೆ ಸಂಗಹಿಸಿದ್ದರೂ ಸೂಕ್ತ ಲೆಕ್ಕಪತ್ರಗಳನ್ನು ನಿರ್ವಹಿಸದಿರುವುದು. 

7. ದೇವಾಲಯ ಹಾಗೂ ಕಲ್ಯಾಣಮಂಟಪ ನಿರ್ಮಿಸಿರುವ ಜಾಗವು ಬಿ.ಬಿ.ಎಂ.ಪಿ. ಸ್ವತ್ತಾಗಿದ್ದರೂ ಸಹ ಯಾವುದೇ ಅನುಮತಿ ಪಡೆಯದೆ 


1977ರಲ್ಲಿ ಸಾರ್ವಜನಿಕರಿಂದ, ಭಕ್ತಾಧಿಗಳಿಂದ ಸಾರ್ವಜನಿಕರಿಂದ ದೂರುಗಳು ಬಂದ ನಂತರ ದೇವಾಲಯ ನಿರ್ಮಿಸಿರುವ ಜಾಗವನ್ನು 
ದಿನಾಂಕ: 07-05-2011ರಂದು ಪೂರ್ವಾನ್ವಯವಾಗಿ ಗುತ್ತಿಗೆ ಪಡೆದಿರುವುದು. 


ಸದರಿ ದೇವಸ್ಥಾನದ ಟ್ರಸ್ಟ್‌ನ ಕೆಲವು ಸದಸ್ಯರು ದಿನಾ೦ಕ: 28-05-2012ರಂದು ಮನವಿ ಸಲ್ಲಿಸುತ್ತಾ ದೇವಾಲಯವನ್ನು ಸರ್ಕಾರದ ವಶಕ್ಕೆ 
ತೆಗೆದುಕೊಳ್ಳುವಂತೆ ಕೋರಿರುತ್ತಾರೆ. 

ದಿನಾಂಕ: 07-08-2012ರಂದು ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಚರ್ಚಿಸಲಾಗಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997ರ ಕಲಂ 42 ಮತ್ತು 43ರನ್ವಯ ಘೋಷಿತ ಸಂಸ್ಥೆ ಎಂದು ಘೋಷಿಸಲು ನಿರ್ಣಾಯಿಸಲಾಗಿದೆ. 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ (1997)ರ ಕಲಂ 23(ಎ)ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಬೆಂಗಳೂರು ನಗರದ ಸಂಪಂಗಿರಾಮನಗರದಲ್ಲಿರುವ ಶ್ರೀ ಪ್ರಸನ್ನ ಗಣೇಶ ಮತ್ತು ಶ್ರೀ ವೆಂಕಟರಮಣಸ್ಥಾಮಿ ದೇವಾಲಯವನ್ನು ಸದರಿ 
ಅಧಿನಿಯಮದ ಕಲಂ 42 ಮತ್ತು 43ರ ಮೇರೆಗೆ ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳ ಪಟ್ಟಿಗೆ ಸೇರಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ವಿ. ಶ್ರೀನಿವಾಸ ದೀಕ್ಷಿತ್‌, 

೧.೧. 489 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-25 ಕಂದಾಯ ಇಲಾಖೆ (ಮುಜರಾಯಿ) 


ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕಂಇ 06 ಎಲ್‌ಜಿಎಸ್‌ 2013, ಬೆಂಗಳೂರು, ದಿನಾಂಕ: 25-03-2013 
ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ 06 ಎಲ್‌ಜಿಎಸ್‌ 2013 ದಿನಾಂಕ: 13-03-2013ರ ಆದೇಶ ಭಾಗದ 06 ಮತ್ತು 07ನೇ 


ಸಾಲಿನಲ್ಲಿರುವ “ಕರ್ನಾಟಕ ಭೂ-ಕಂದಾಯ ಕಾಯ್ದೆ 1964ರ ಕಲಂ 71ರಡಿಯಲ್ಲಿ ಕಾಯ್ದಿರಿಸಿ” ಎಂಬುದಕ್ಕೆ ಬದಲಾಗಿ “ಕರ್ನಾಟಕ ಭೂ ಕಂದಾಯ ಕಾಯ್ದೆ 
1964ರ ಕಲಂ 69 ರಡಿಯಲ್ಲಿ” ಎಂಬುದಾಗಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಉಮಾದೇವಿ 
೧.೧. 493 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-150 ಕಂದಾಯ ಇಲಾಖೆ (ಭೂ ಮಂಜೂರಾತಿ-1) 
ಕಂದಾಯ ಸಚಿವಾಲಯ 
ತಿದುಪಡಿ 
೧ಎ 


ಸಂಖ್ಯೆ: ಆರ್‌ಡಿ 44 ಎಲ್‌ಜಿಓ 2012, ಬೆಂಗಳೂರು, ದಿನಾಂಕ: 27-03-2013 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 44 ಎಲ್‌ಜಿಓ 2012, ದಿನಾಂಕ: 28-12-2012ರ ಆದೇಶ ಭಾಗದ ಐದನೇ ಸಾಲಿನಲ್ಲಿ “ಸ.ನಂ. 87/68” 
ಎಂದು ನಮೂದಾಗಿದ್ದು, ಇದಕ್ಕೆ ಬದಲಾಗಿ “ಸ.ನಂ. 87/18” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ 
೧.೧. 494 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-150 ಕಂದಾಯ ಇಲಾಖೆ (ಭೂ-ಮಂಜೂರಾತಿ-1) 


೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 


ವಿಷಯ: ಕೇಂದ್ರ Be ಗಾಮೀಣಾಭಿವೃದ್ಧಿ ಮಂತಾಲಯವು 2012-13 ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ 
ಯೋಜನೆಯಡಿ ರಾಜ್ಯದ 6 ಜಿಲ್ಲಾ "ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದ ಅನುದಾನಕ್ಕನುಗುಣವಾಗಿ 
1/2ನೇ ಕಂತಿನ ರಾಜ್ಯದ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1 ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ:ಆರ್‌-17014/01/2012-13 ಡಿಆರ್‌ಡಿಎ(ಎಸ್‌ಎಲ್‌ ನಂ.10) 
ದಿನಾರಿಕ 21-05-2012. 


2. ಸರ್ಕಾರದ ಆದೇಶ ಸಂಖ್ಯೆ :ಗಾಅಪ 2 ಎಸ್‌ಜೆವೈ (ಡಿಆರ್‌ಡಿಎ) 2011, ಬೆಂಗಳೂರು, ದಿನಾಂಕ 
07-06-2012 ಮತ್ತು 17- 05- 2012. 


3. ಸರ್ಕಾರದ ಆದೇಶ ಸಂಖ್ಯೆ :ಗಾಅಪ 4 ಎಸ್‌ಜೆವೈ (ಡಿಆರ್‌ಡಿಎ) 2012, ಬೆಂಗಳೂರು, ದಿನಾಂಕ: 
ಎ 
17-09-2012, 11.10.2012, 26.11.2012 ಮತ್ತು 6.12.2012 


4. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ: ಆರ್‌-17014/1/ 2012-13 ಡಿಆರ್‌ಡಿಎ(ಎಸ್‌ಎಲ್‌ ನಂ.41) 
ದಿನಾರಿಕ 24-08- 2017 ಮತ್ತು lamas ನಂ.48] ದಿನಾಂಕ 15.11.2012 


5. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್‌-17014/1/ 2012-13 ಡಿಆರ್‌ಡಿಎ (ಎಸ್‌ಎಲ್‌ನಂ.75) 
ದಿನಾರಿಕ 16.01.2013. 


ಡಿಆರ್‌ಡಿಎ ಆಡಳಿತ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 75:25ರ ಅನುಪಾತದಲ್ಲಿ 
ಭರಿಸುತ್ತವೆ. 2012-13 ನೇ ಸಾಲಿಗೆ ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯವು ರಾಜ್ಯದ 22 ಜಿಲ್ಲಾ ಯತಿಗಳಿಗೆ ಡಿಆರ್‌ಡಿಎ ಆಡಳಿತ 
ಯೋಜನೆಯಡಿ ಓದಲಾಗಿದೆ (1) ಮತ್ತು (4)ರ "ಪತ್ರಗಳಲ್ಲಿ ಬ ಕಂತಿನ ಅನುದಾನ ರೂ.781, 05,000/- ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ 
ರಾಜ್ಯ ಸರ್ಕಾರವು ತನ್ನ ಪಾಲಿನ ಒಂದನೇ ಕಂತಿನ ಅನುದಾನ ರೂ.2,60,34,000/-ಗಳನ್ನು ಓದಲಾಗಿದೆ (3)ರ ಆದೇಶಗಳಲ್ಲಿ ಬಿಡುಗಡೆ ಮಾಡಿದೆ. 

ಓದಲಾಗಿದೆ (5) ರ ಆದೇಶದಲ್ಲಿ ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯವು 2012-13 ನೇ ಸಾಲಿಗೆ ಒಂದನೇ / ಎರಡನೇ ಕಂತಿನ 
ಅನುದಾನವಾಗಿ 6 ಜಿಲ್ಲಾ ಪಂಚಾಯತಿಗಳಿಗೆ ಒಟ್ಟು ಕೂ.170, 08,000 ಗಳನ್ನು ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ ರಾಜ್ಯದ ಪಾಲಿನ ಒಂದನೇ/ 
ಎರಡನೇ ಕಂತಿನ ಅನುದಾನವಾಗಿ ಸದರಿ 6 ಜಿಲ್ಲಾ ಪಂಚಾಯತಿಗಳಿಗೆ ರೂ.56, 7. 000 ಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 096 ಈ ಆದೇಶ : 

ಸರ್ಕಾರದ ಆದೇಶ ಸಂಖ್ಯೆ : ಗಾಅಪ 4 ಎಸ್‌ಜೆವೈ (ಡಿಆರ್‌ಡಿಎ) 2012, ಬೆಂಗಳೂರು, ದಿನಾಂಕ: 12.02.2013 

ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ pO 2012-13 ನೇ ಸಾಲಿನಲ್ಲಿ ಒಂದನೇ/ಎರಡನೇ ಕಂತಿನ ಅನುದಾನವಾಗಿ 6 ಜಿಲ್ಲಾ 
ಪಂಚಾಯತಿಗಳಿಗೆ ಒಟ್ಟು ರೂ.56,71,000/- ಗಳನ್ನು (ಐವತ್ತಾರು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿಗಳು ಮಾತ) ಕೆಳಕಂಡ ಷರತ್ತುಗೊಳಪಟ್ಟು 
ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 


















































(ರೂ.ಗಳಲ್ಲಿ) 
ಸಸಿ 2012-13 ನೇ ಸಾಲಿನಲ್ಲಿ ಕೇಂದ್ರ ಸನಾ 
ಜಿಲ್ಲಾ ಪಂಚಾಯತಿಯ Ke 1 ಡಿ.ಡಿ.ಓ ಸರ್ಕಾರ ಬಿಡುಗಡೆ ಮಾಡಿದ” FH Rio 
ಹೆಸರು ತ್ತ ಕೋಡ್‌ ಒಂದನೇ ( Hos ಸಂತನ ಒಂದನೇ / ಎರಡನೇ 
ಕಂತಿನ ಅನುದಾನ 
1 2 3 4 5 6 
1 ಚಾಮರಾಜನಗರ [1ನೇ ಕಂತು] 456 1000770001 31,40,000 10,47,000 
2 ಕೋಲಾರ [1ನೇ ಕಂತು] 404 0700278002 31,40,000 10,47,000 
3 ಕೊಡಗು [1ನೇ ಕಂತು] 411 1200770001 31,40,000 10,47,000 
4 ಯಾದಗಿರಿ [1ನೇ ಕಂತು] 421 3300770001 31,40,000 10,47,000 
5 ಉತ್ತರ ಕನ್ನಡ [1ನೇ ಕಂತು] 416 3000770080 29,16,000 9,72,000 
ಧಾರವಾಡ [2ನೇ ಕಂತು] 415 2500788798 15,32,000 5,11,000 
ಒಟ್ಟು 1,70,08,000 56,71,000 
ಷರತ್ತುಗಳು : 


ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾ ಪಂಚಾಯತ್‌ 
ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಲು ಅವಕಾಶವಿದೆ. ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಅನುದಾನವನ್ನು ಸೇರಿ 
ವೆಚ್ಚವನ್ನು ಭರಿಸಬೇಕಾಗಿರುವುದರಿಂದ ರಾಜ್ಯದ ಪಾಲಿನ ಅನುದಾನವನ್ನು ವೇತನ ಮತ್ತು ವೇತನೇತರವೆಂದು ವಿಂಗಡಿಸದೆ ಒಟ್ಟಾರೆ ರಾಜ್ಯದ ಪಾಲಿನ 
ಅನುದಾನವನ್ನು ಖಜಾನೆಯಿಂದ ಡ್ರಾ ಮಾಡಲು ಖಜಾನಾಧಿಕಾರಿಗಳು ಅನುಮತಿ ನೀಡತಕ್ಕದ್ದು. 


ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ : “2515 ಇತರೆ ಗಾಮೀಣಾಭಿವೃದ್ಧಿ ಕಾರ್ಯಕಮಗಳು 00-196-ಜಿಲ್ಲಾ ಪಂಚಾಯತ್‌ಗಳಿಗೆ 
ಸಹಾಯ-6-ಜಿಲ್ಲಾ Re ass ಆಡಳಿತಾತ್ಮಕ ವೆಚ್ಚ- (ಕೇಂದ ಪುರಸ್ಕೃತ ಯೋಜನೆ) 2012- 2013 ಲಿಂಕ್‌ ಕೋಡ್‌ 2515-00-196- 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೮೩ 





6-06” (ಹೊಸ ಜಿಲ್ಲಾ ಪಂಚಾಯತ್‌ ಕೋಡ್‌ 2515-00-101-0-01) ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್‌ಡಿ 1 ಜಡ್‌ಪಿಎ 2007 (ಪಿ2) 
ದಿನಾಂಕ 26-04-2007 ರನ್ವಯ ಜಿಲ್ಲಾ ಪಂಚಾಯತ್‌ ನಿಧಿ-1ಕ್ಕೆ ಜಮೆ ಮಾಡಿಕೊಂಡು ಆರ್ಥಿಕ ಇಲಾಖೆ (ವೆಚ್ಚ-6) ಯ ಸಂಖ್ಯೆ ಆಇ 172 ವೆಚ್ಚ- 
6/2011 ದಿನಾಂಕ 30-03-2011 ರ ಸಹಮತಿಯಂತೆ ಪೇಯಿಸ್‌ ರಸೀದಿಯ ಮೂಲಕ ಜಿಲ್ಲಾ ಪಂಚಾಯತಿ ನಿಧಿಯಿಂದ ಅನುದಾನವನ್ನು ಖಜಾನೆಯಿಂದ 
ಪಡೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ ಬ್ಯಾಂಕ್‌ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 


ಸಂಬಂಧಿಸಿದ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಅನುದಾನವನ್ನು ಖಜಾನೆಯಿಂದ ಸೆಳೆಯಲು ಕಾನೂನು ರೀತ್ಯ ಅಧಿಕಾರ 
ನೀಡಲಾಗಿದೆ. 


ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆ ಮಾಡುವುದು. 


ಸಂಬಂಧಿಸಿದ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳು, ಆಯಾ ತಿಂಗಳ ಪಗತಿ ವರದಿ ಹಾಗೂ ಹುದ್ದೆವಾರು ವಿವರಗಳನ್ನು 
ಮುಂದಿನ ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೇಶಕರು !ಸ್ವಉಕಾ) ಹಾಗೂ ಪ.ನಿ.ಸರ್ಕಾರದ ಉಪ ಕಾರ್ಯದರ್ಶಿ, ಗಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ, ಬೆ೦ಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 


ಸಂಬಂಧಿಸಿದ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪಮಾಣ ಪತ ಹಾಗೂ ಲೆಕ್ಕ ಪರಿಶೋಧನಾ ವರದಿಗಳನ್ನು, 
ನಿರ್ದೇಶಕರು (ಸ್ವಉಕಾ) ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ 
ಕಟ್ಟಡ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಕರ್ನಾಟಕ ಸರ್ಕಾರ ಇವರ 
ಸಹಮತಿ ಸಂಖ್ಯೆ:ಗಾಅಪ 84 ಪಿಬಿಎಸ್‌ 2013 ದಿನಾಂಕ: 07.02.2013ರಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೀಪ 
ನಿರ್ದೇಶಕರು (ಸ್ವಉಕಾ) 
ಹಾಗೂ ಪ.ನಿ. ಸರ್ಕಾರದ ಉಪ ಕಾರ್ಯದರ್ಶಿ, 
೧೧.474 ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಲ 


ವಿಷಯ: ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆಗೆ 2012-13 ನೇ ಸಾಲಿಗೆ ರಾಜ್ಯದ ಪಾಲಿನ 
ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ, (ಆಜೀವಿಕಾ) ನವದೆಹಲಿ ಇವರ ಅಧಿಕೃತ ಜ್ಞಾಪನಾ ಸಂಖ್ಯೆ ಎಫ್‌ಟಿಎಸ್‌ 
25869 / ಎಲ್‌ - 13022 / 1 / 2012-ಆರ್‌.ಎಲ್‌ ದಿನಾ೦ಕ 11.02.2013. 
2) ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ (ಎನ್‌ಆರ್‌ಎಲ್‌ಎಂ) ನವದೆಹಲಿ ಇವರ ಪತ್ರ ಸಂಖ್ಯೆ 13022 / 1 / 2012 
(ಎಫ್‌ಟಿಎಸ್‌ - 25869) - ದಿನಾ೦ಕ 19.03.2013. 


3) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಬೆಂಗಳೂರು ಇವರ ಟಿಪ್ಪಣಿ ಸಂಖ್ಯೆ ದಿನಾಂಕ.27.03.2013 
ರಂದು ನೀಡಿರುವ ಅನುಮೋದನೆ. 


ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ಎಸ್‌ಜಿಎಸ್‌ವೈ ಯೋಜನೆಯನ್ನು ಪುನರ್‌ರಚಿಸಿ ಆಜೀವಿಕಾ (ನ್ಯಾಷನಲ್‌ ರೂರಲ್‌ ಲೈವ್ಲಿ ಹುಡ್‌ 
ಮಿಷನ್‌ (ಎನ್‌ಆರ್‌ಎಲ್‌ಎಂ)) ಜಾರಿಗೆ ತರಲಾಗಿದೆ. ಇದರಂತೆ, ರಾಜ್ಯ ಸರ್ಕಾರವು, ಎನ್‌ಆರ್‌ಎಲ್‌ಎ೦ ಯೋಜನೆಯನ್ನು ರಾಜ್ಯಾದ್ಯಂತ ಹಂತ ಹಂತವಾಗಿ 
ಅನುಷ್ಟಾನಗೊಳಿಸಲು ತೀರ್ಮಾನಿಸಿದೆ. ಈ ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಟಾನಗೊಳಿಸುವ ನಿಟ್ಟನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ 
ಸಂವರ್ಧನ ಸೊಸೈಟಿ (ಕರ್ನಾಟಕ ಸ್ಟೇಟ್‌ ರೂರಲ್‌ ಲೈವ್ಹಿಹುಡ್‌ ಪ್ರಮೋಷನ್‌ ಸೊಸೈಟಿ (ಕೆಎಸ್‌ಆರ್‌ಎಲ್‌ಪಿಎಸ್‌)) ಸ್ಥಾಪಿಸಲಾಗಿದೆ. “ಆಜೀವಿಕಾ” 
(ಎನ್‌ಆರ್‌ಎಲ್‌ಎಂ) ಯೋಜನೆಯನ್ನು ರಾಜ್ಯದಲ್ಲಿ “ಸಂಜೀವಿನಿ” ಹೆಸರಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಪ್ರಥಮ ಹಂತದಲ್ಲಿ ರಾಜ್ಯದ 5 ಜಿಲ್ಲೆಗಳ 
(ಬೆಳಗಾಂ, ಧಾರವಾಡ, ಗುಲ್ಬರ್ಗಾ, ಮೈಸೂರು ಮತ್ತು ತುಮಕೂರು) 20 ತಾಲ್ಲೂಕು (ಬ್ಲಾಕ) ಗಳನ್ನು ಆಯ್ಕೆ ಮಾಡಿಕೊಂಡು 
ಅನುಷ್ಠಾನಗೊಳಿಸಲಾಗುವುದು. 


ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸೊಸೈಟಿಯಿಂದ ಅನುಷ್ಠಾನಗೊಳಿಸುತ್ತಿರುವ “ಸಂಜೀವಿನಿ” (ಆಜೀವಿಕಾ 
(ನ್ಯಾಷನಲ್‌ ರೂರಲ್‌ ಲೈವ್ಲಿ ಹುಡ್‌ ಮಿಷನ್‌ (ಎನ್‌ಆರ್‌ಎಲ್‌ಎಂ)) ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಯೋಜನೆಯ ಮಾರ್ಗಸೂಚಿಯಂತೆ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಗಳು ಅನುದಾನವನ್ನು 75:25 ರ ಅನುಪಾತದಲ್ಲಿ ಭರಿಸಬೇಕಾಗಿದೆ. 


ಓದಲಾಗಿದೆ (1) ರ ಅಧಿಕೃತ ಜ್ಞಾಪನದಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಅಧಿಕಾರಯುಕ್ತ ಸಮಿತಿಯು (Empowered 
Committee) ದಿನಾಂಕ : 23-01-2013 ರಂದು ನಡೆಸಿದ ಸಭೆಯಲ್ಲಿ 2012-13ನೇ ಸಾಲಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮೀಣ 


ಜೀವನೋಪಾಯ ಸಂವರ್ಧನಾ ಸೊಸೈಟಿಯು ಸಲ್ಲಿಸಿದ ವಾರ್ಷಿಕ ಕ್ರಿಯಾ ಯೋಜನೆ (ಎಎಪಿ) ಯಲ್ಲಿ ಪ್ರಸ್ತಾಪಿಸಿರುವ ವಿವಿಧ ಚಟುವಟಿಕೆಗಳ ಒಟ್ಟು 


pr) 


೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 





ರೂ.208.71 ಲಕ್ಷಗಳಿಗೆ ಅನುಮೋದನೆ ನೀಡಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ರೂ.156.53 ಲಕ್ಷ ಮತ್ತು ರಾಜ್ಯ ಸರ್ಕಾರದ ಪಾಲು ರೂ.52.18 
ಲಕ್ಷಗಳಾಗಿದೆ. 


ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯವು ಓದಲಾಗಿದೆ (2)ರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ 
ಸೊಸೈಟಿಗೆ ತನ್ನ ಪಾಲಿನ ಪ್ರಥಮ ಕಂತಿನ ಅನುದಾನವಾಗಿ ರೂ.78.27 ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. ಈ ಅನುದಾನ ಬಿಡುಗಡೆಯಾದ ಒಂದು 
ತಿಂಗಳೊಳಗೆ ರಾಜ್ಯ ಸರ್ಕಾರವು ತನ್ನ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಸೂಚಿಸಿದೆ. ಇದರಂತೆ, ರಾಜ್ಯ ಸರ್ಕಾರವು ಕೇಂದ್ರ ಬಿಡುಗಡೆ 
ಮಾಡಿದ ಅನುದಾನಕ್ಕನುಗುಣವಾಗಿ ತನ್ನ ಪಾಲಿನ ಅನುದಾನ (ಶೇ.25) ರೂ.26.09 ಲಕ್ಷಗಳನ್ನು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ 
ಸಂವರ್ಧನಾ ಸೊಸೈಟಿಗೆ ಬಿಡುಗಡೆ ಮಾಡಬೇಕಾಗಿದೆ. ಆದುದರಿಂದ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಗಾಅಪ 23 ಎಸ್‌ಜೆವೈ 2013, ಬೆಂಗಳೂರು, ದಿನಾಂಕ 28-03-2013 


ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸೊಸೈಟ (ಕೆಎಸ್‌ಆರ್‌ಎಲ್‌ಪಿಎಸ್‌) ವತಿಯಿಂದ “ ಸಂಜೀವಿನಿ 
” ಯೋಜನೆಯನ್ನು ಅನುಷ್ಠಾನಗೊಳಿಸಲು 2012-13ನೇ ಸಾಲಿಗೆ ರಾಜ್ಯದ ಪಾಲಿನ ಅನುದಾನ ರೂ.26.09 ಲಕ್ಷಗಳನ್ನು (ಇಪ್ಪತ್ತಾರು ಲಕ್ಷದ ಒಂಬತ್ತು 
ಸಾವಿರ ರೂ. ಮಾತ್ರ) ಕೆಎಸ್‌ಆರ್‌ಎಲ್‌ಪಿಎಸ್‌ ಗೆ ಕೆಳಕಂಡ ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 


ಷರತ್ತುಗಳು : 

1. ಯೋಜನೆಯ ವೆಚ್ಚವನ್ನು ಪ್ರಧಾನ ಲೆಕ್ಕಶೀರ್ಷಿಕೆ 2501 ಗಾಮೀಣಾಭಿವೃದ್ಧಿಗಾಗಿ ವಿಶೇಷ ಕಾರ್ಯಕಮಗಳು 01 ಸಮಗ್ರ ಗಾಮೀಣಾಭಿವೃದ್ಧಿ 
ಕಾರ್ಯಕಮಗಳು- 198 ಗಾಮ ಸ ಸಹಾಯ- 6 ಗ್ರಾಮ ಪಂಚಾಯತ್‌ಗಳು- 0i- ಬ್ಲಾಕ್‌ ಅನುದಾನ ಕೇಂದ ಪುರಸ್ಕೃತ 
ಯೋಜನೆ [ನ್ಯಾಷನಲ್‌ ರೂರಲ್‌ ಲೈವ್ಲಿ ಹುಡ್‌ ಪ ಪಾಜೆಕ್ಟ್‌ (ಎನ್‌ಆರ್‌ಎಲ್‌ಎಂ)] 2012-2013 ಲಿಂಕ್‌ ಕೋಡ್‌ 2501-01-198-6- 01 (ಹೊಸ 
ಕೋಡ್‌ 2501-00-101-0-05) ರಡಿ ಸಂಜೀವಿನಿ (ಎನ್‌ಆರ್‌ಎಲ್‌ಎಂ) ಅನುಷ್ಟಾನಕ್ಕಾಗಿ ಭರಿಸುವುದು. 


2. ಮಿಷನ್‌ ಡೈರೆಕ್ಟರ್‌, ಕೆಆರ್‌ಎಲ್‌ಪಿಎಸ್‌, ಬೆಂಗಳೂರು ಇವರು ರುಜು ಮಾಡಿದ ಸ್ವೀಕೃತ ರಸೀದಿ (08/695 190610) ಯನ್ನು ಸರ್ಕಾರಕ್ಕೆ 
ಸಲ್ಲಿಸುವುದು. ನಂತರ ಸ್ವೀಕೃತ ರಸೀದಿ (payees receipt) ಗೆ ನಿರ್ದೇಶಕರು (ಸ್ವಉಕಾ) ಹಾಗೂ ಪುನಿ. ಸರ್ಕಾರದ ಉಪ 
ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಇವರ ಮೇಲುರುಜು ಮಾಡುವುದು. ಉಪ ನಿರ್ದೇಶಕರು 
(ಸ್ಟಉಕಾ), ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಇವರು ಅನುದಾನವನ್ನು ಸೆಳೆಯಲು ರಾಜ್ಯ ಹುಜೂರ್‌ ಖಜಾನೆ, 
ಬೆ೦ಗಳೂರು ಇಲ್ಲಿಗೆ ಸಲ್ಲಿಸುವುದು. ಅನುದಾನದ ಚೆಕ್‌ ಬ೦ದ ನ೦ತರ ಮಿಷನ್‌ ಡೈರೆಕ್ಟರ್‌, ಕೆಎಸ್‌ಆರ್‌ಎಲ್‌ಪಿಎಸ್‌, ಬೆ೦ಗಳೂರು ಇವರಿಗೆ 
ನೀಡಿ ಸ್ವೀಕೃತಿ ಪಡೆಯುವುದು. 

3. ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ನವದೆಹಲಿಯಿಂದ ಅನುಮೋದಿತವಾಗಿರುವ ಕೆ.ಎಸ್‌.ಆರ್‌.ಎಲ್‌.ಪಿ.ಎಸ್‌. ಸಂಸ್ಥೆಯ ವಾರ್ಷಿಕ ಕ್ರಿಯಾ 
ಯೋಜನೆಯಲ್ಲಿನ ಚಟುವಟಿಕೆಗಳಿಗೆ ಮಾತ್ರ ಅನುದಾನವನ್ನು ಉಪಯೋಗಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆ, ವೆಚ್ಚ-6 ಟಿಪ್ಪಣಿ ಸಂಖ್ಯೆ : ಆಇ 213 ವೆಚ್ಚ 6/2013 ದಿನಾಂಕ 27-03-2013 ರ ಸಹಮತಿಯೊಂದಿಗೆ 
ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ದೀಪ 
ನಿರ್ದೇಶಕರು (ಸ್ವಉಕಾ) 
೧೧.485 ಹಾಗೂ ಪ.ನಿ. ಸರ್ಕಾರದ ಉಪ ಕಾರ್ಯದರ್ಶಿ, 
5/0.10 ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಲ 


ವಿಷಯ: ಎಸ್‌ಜಿಎಸ್‌ವೈಯಡಿ 2012-13ನೇ ಸಾಲಿಗೆ ಗುಲ್ಬರ್ಗಾ ಮತ್ತು ಕೊಡಗು ಜಿಲ್ಲಾ ಪಂಚಾಯತಿಗಳಿಗೆ ಒಂದನೇ ಕಂತಿನ 
ಅನುದಾನ ಹಾಗೂ ಬಾಗಲಕೋಟೆ, ಧಾರವಾಡ, ದಕ್ಷಿಣ ಕನ್ನಡ, ದಾವಣಗೆರೆ, ತುಮಕೂರು, 2ನೇ ಕಂತಿನ ರಾಜ್ಯದ 
ಪಾಲಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ ಎಫ್‌ಟಿಎಸ್‌ ಫೈಲ್ಸ್‌ ನಂ. 18080/2012 ಸಂಖ್ಯೆ; ಜಿ- 

20011/2/5012 ಎಸ್‌ಜಿಎಸ್‌ವೈ (1) “ದಿನಾಂಕ 11.04.2012, 

2. ಕೇಂದ್ರ ಗಾಮೀಣಾಭಿವೃದ್ಧಿ ಮುತ್ತಾಲಯ ನವದೆಹಲಿ ಪತ್ರ ಸಂಖ್ಯೆ :ಜೆ-11060/7/2012 ಎಸ್‌ಜಿಎಸ್‌ವೈ () (12) 
ದಿನಾಂಕ 01.06.2012. 

3. ಕೇಂದ ಸರ್ಕಾರದ ಅನುದಾನ ಜಮೆ ದಿನಾಂಕ 18.06.2012. 

4. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿಯ ಆರ್‌ಎಲ್‌ -ಎಫ್‌ಟಿಎಸ್‌ 19407 ದಿನಾಂಕ 05.07.2012. 

5. ಆರ್ಥಿಕ ಇಲಾಖೆ [ದೆಚ್ಚ- 6], ಬೆಂಗಳೂರು, ಇವರ ಸಂಖ್ಯೆಆಇ 366 ವೆಚ್ಚ-06/2012 ದಿನಾಂಕ 
26-09-2012, 26-11-2012 ಮತ್ತು 15.02.2013 ಮತ್ತು 12.03.2013. 

. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 24 ಎಸ್‌ಜೆವೈ 2012 ಬೆಂಗಳೂರು, ದಿನಾ೦ಕ 10.08.2012. 

7. ಸರ್ಕಾರದ ಆದೇಶ ಸಂಖ್ಯೆ :ಗ್ರಾಅಪ 43 ಎಸ ಸ್‌ಜೆವೈ 2012 ಬೆಂಗಳೂರು, ದಿನಾಂಕ 15.11.2012, ತಿದ್ದುಪಡಿ ಸಮ 
ಸಂಖ್ಯೆ ದಿನಾಂಕ 17112012, ಸರ್ಕಾರದ We ಸಮ ಸ ಸಂಖ್ಯೆ ದಿನಾಂಕ 12.12.2012, 04.03.2013 ಮತ್ತು 
19.03.2013. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೮೫ 





8. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ ಪತ್ರ ಸಂಖ್ಯೆ: ಜೆ-11022/2/2011 ಎಸ್‌ಜಿಎಸ್‌ವೈ-। 321) 
ದಿನಾಂಕ 31.12.2012. 

9. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ ಪತ್ರ ಸಂಖ್ಯೆ: ಜೆ-12022/4/2011 ಎಸ್‌ಜಿಎಸ್‌ವೈ (00) 
ದಿನಾಂಕ 03.01.2013. 

10. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ ಪ 
ದಿನಾಂಕ 21.02.2013. 

11. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ 
ದಿನಾಂಕ 27.02.2013. 

12. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ ಪತ್ರ ಸಂಖ್ಯೆ; ಜೆ-11022/6/2011-ಎಸ್‌ಜಿಎಸ್‌ವೈ-। (36) 
ದಿನಾಂಕ 27.02.2013. 

13. ಕೇಂದ್ರ ಗಾಮೀಣಾಭಿವೃದ್ಧಿ ಮಂತಾಲಯ ನವದೆಹಲಿ ಪತ್ರ ಜೆ-12022/7/2011-ಎಸ್‌ಜಿಎಸ್‌ವೈ-॥50ಎ)(50ಬಿ) 
(50ಸಿ) ದಿನಾಂಕ 28.02.2013. 

14. ಆರ್ಥಿಕ ಇಲಾಖೆ [ವೆಚ್ಚ-6], ಬೆಂಗಳೂರು, ಇವರ ಸಂಖ್ಯೆ; ಆಇ 366 ವೆಚ್ಚ 6/2012 ದಿನಾಂಕ 27.03.2013. 


ಲ್ಲ 


(GL 


ಸಂಖ್ಯೆ; ಜೆ-12022/2/2012-ಆರ್‌ಎಲ್‌(39)ಎ,ಬಿ.ಸಿ 


[al 
(GL 


ಸಂಖ್ಯೆ ಜೆ-12022/4/2012-ಆರ್‌ಎಲ್‌(40)ಎ.ಬಿ.ಸಿ 


ಸ್ವರ್ಣ ಜಯಂತಿ ಗಾಮ ಸ್ವರೋಜ್‌ಗಾರ್‌ ಯೋಜನೆಯು (ಎಸ್‌ಜಿಎಸ್‌ವೈ) ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು, ಯೋಜನೆಯ 
ಮಾರ್ಗಸೂಚಿಯಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನವನ್ನು 75 : 25 ರ ಅನುಪಾತದಲ್ಲಿ ಭರಿಸಬೇಕಾಗಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ 
ಮಂತ್ರಾಲಯ ಓದಲಾಗಿದೆ (1ರಲ್ಲಿ ಎಸ್‌ಜಿಎಸ್‌ವೈ/ ಎನ್‌ಆರ್‌ಎಲ್‌ಎಂ ಯೋಜನೆ ಅನುಷ್ಟಾನಕ್ಕಾಗಿ ₹117.02,67,000/- ಹಂಚಿಕೆ ಮಾಡಿದೆ. ಈ ಪೈಕಿ 
ಕೇಂದ್ರದ ಪಾಲು ₹87,77,00,000/- ಹಾಗೂ ರಾಜ್ಯದ ಪಾಲು ₹29,25,67,000/-ಆಗಿರುತ್ತದೆ. ಆದರೆ, 2012-13ನೇ ಸಾಲಿಗೆ ರಾಜ್ಯದ ಆಯವ್ಯಯದಲ್ಲಿ 
ಎಸ್‌ಜಿಎಸ್‌ವೈ ಯೋಜನೆಯ ಅನುಷ್ಟಾನಕ್ಕಾಗಿ ರಾಜ್ಯದ ಪಾಲಿನ ಅನುದಾನ ಬಿಡುಗಡೆ ಮಾಡಲು ಯಾವುದೇ ಅನುದಾನವನ್ನು ಕಾಯ್ದಿರಿಸಿರುವುದಿಲ್ಲ. 
ಏಕೆಂದರೆ, ಕೇಂದ್ರ ಸರ್ಕಾರ 2012-13ನೇ ಸಾಲಿಗೆ ಎಸ್‌ಜಿಎಸ್‌ವೈ ಯೋಜನೆಯ ಬದಲಿಗೆ ಆಜೀವಿಕ (ಎನ್‌ಆರ್‌ಎಲ್‌ಎಂ) ಜಾರಿಗೆ ಬರುವುದಾಗಿ 
ತಿಳಿಸಿದ್ದರಿಂದ ಪ್ರಧಾನ ಲೆಕ್ಕ ಶೀರ್ಷಿಕೆ "2501 ಗಾಮೀಣಾಭಿವೃದ್ಧಿಗಾಗಿ ವಿಶೇಷ ಕಾರ್ಯಕಮಗಳು 01 ಸಮಗ ಗಾಮೀಣಾಭಿವೃದ್ಧಿ 
ಕಾರ್ಯಕಮಗಳು-198 ಗಾಮ ಪಂಚಾಯತ್‌ಗಳಿಗೆ ಸಹಾಯ-6 ಗಾಮ ಪಂಚಾಯತ್‌ಗಳು-01-ಬ್ಲಾಕ್‌ ಅನುದಾನ ಕೇಂದ್ರ ಪುರಸ್ಕೃತ ಯೋಜನೆ (ಸ್ವರ್ಣ 
ಜಯಂತಿ ಗಾಮ ಸ್ವರೋಜ್‌ಗಾರ್‌ ಯೋಜನೆ) 2012-2013ನೇ ಲಿಂಕ್‌ ಕೋಡ್‌ 2501-01-198-6-01" (ಹೊಸ ಜಿಲ್ಲಾ ಪಂಚಾಯತಿ ಕೋಡ್‌ 2501- 
01-101-0-13)ನಲ್ಲಿ 2012-13ನೇ ಸಾಲಿನ ರಾಜ್ಯದ ಆಯವ್ಯಯದಲ್ಲಿ ಯಾವುದೇ ಅನುದಾನ ಕಾಯ್ದಿರಿಸಿಕೊಂಡಿರುವುದಿಲ್ಲ. ಎಸ್‌ಜಿಎಸ್‌ವೈ ಯೋಜನೆ 
ಬದಲಿಗೆ ಜಾರಿಗೆ ಬಂದಿರುವ ಆಜೀವಿಕ (ಎನ್‌ಆರ್‌ಎಲ್‌ಎಂ) ಯೋಜನೆಗಾಗಿ ಪಧಾನ ಲೆಕ್ಕ ಶೀರ್ಷಿಕೆ “2501 ಗ್ರಾಮೀಣಾಭಿವೃದ್ಧಿಗಾಗಿ ವಿಶೇಷ 
ಕಾರ್ಯಕಮಗಳು 01 ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕಮಗಳು-198 ಗಾಮ ಪಂಚಾಯತ್‌ಗಳಿಗೆ ಸಹಾಯ-6 ಗಾಮ ಪಂಚಾಯತ್‌ಗಳು-01-ಬ್ಲಾಕ್‌ 
ಅನುದಾನ ಕೇಂದ್ರ ಪುರಸ್ಕೃತ ಯೋಜನೆ (ನ್ಯಾಷನಲ್‌ ರೂರಲ್‌ ಲೈವ್ಲಿ ಹುಡ್‌ ಪಾಜೆಕ್ಟ್‌ (ಎನ್‌ಆರ್‌ಎಲ್‌ಎಂ)) 2012-2013 ನೇ ಲಿಂಕ್‌ ಕೋಡ್‌ 2501- 
01-198-6-01 "(ಹೊಸ ಕೋಡ್‌ 2501-00-101-0-05)ನಲ್ಲಿ 2012-13ನೇ ಸಾಲಿನ ರಾಜ್ಯದ ಆಯವ್ಯಯದಲ್ಲಿ ಒಟ್ಟಾರೆ ಅನುದಾನ ಬಿಡುಗಡೆಗಾಗಿ 
₹1,20,00,00,000/- ಕಾಯ್ದಿರಿಸಲಾಗಿದ್ದು, ಈ ಪೈಕಿ ರಾಜ್ಯದ ಪಾಲಿನ ಅನುದಾನ ಬಿಡುಗಡೆಗಾಗಿ ₹30,00,00,000/- ಆಗಿರುತ್ತದೆ. ಕೇಂದ್ರ ಸರ್ಕಾರವು 
ಬಿಡುಗಡೆ ಮಾಡುವ ಅನುದಾನಕ್ಕನುಗುಣವಾಗಿ ರಾಜ್ಯದ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡಲೇಬೇಕಾಗಿರುತ್ತದೆ. ಆದ್ದರಿಂದ ಎಸ್‌ಜಿಎಸ್‌ವೈ 
ಯೋಜನೆ ಬದಲಿಗೆ ಜಾರಿಗೆ ಬಂದಿರುವ ಆಜೀವಿಕ (ಎನ್‌ಆರ್‌ಎಲ್‌ಎಂ) ಯೋಜನೆಗಾಗಿ ಕಾಯ್ದಿರಿಸಲಾಗಿರುವ ಅನುದಾನದಿಂದ ಬಿಡುಗಡೆ 
ಮಾಡಬೇಕಾಗಿದೆ. 

ಕೇಂದ್ರ ಗ್ರಾಮೀಣಾಭಿವೃದ್ದಿ ಮಂತ್ರಾಲಯ ಓದಲಾಗಿದೆ (2), (4) ಮತ್ತು (7) ರನ್ವಯ ರಾಜ್ಯದ 27 ಜಿಲ್ಲಾ ಪಂಜಾಯತ್‌ಗಳಿಗೆ 
1ನೆ ಕಂತಿನ ಅನುದಾನ ಸ 40,50,53,000/- ಬಿಡುಗಡೆ ಮಾಡಿದೆ. ಆರ್ಥಿಕ ಇಲಾಖೆ ಓದಲಾಗಿದೆ (5) ರಲ್ಲಿ ರಾಜ್ಯ ಜಿಲ್ಲಾ ಪಂಚಾಯತ್‌ಗಳಿಗೆ ರಾಜ್ಯದ 
ಪಾಲಿನ ಅನುದಾನ ಬಿಡುಗಡೆ ಮಾಡಲು ₹13,50,17,000/- ಒದಗಿಸಿದ್ದು ಈ ಅನುದಾನವನ್ನು 27 ಜಿಲ್ಲಾ ಪಂಚಾಯತ್‌ಗಳಿಗೆ ಈಗಾಗಲೇ ಬಿಡುಗಡೆ 
ಮಾಡಲಾಗಿದೆ. 


ಕೇಂದ್ರ ಸರ್ಕಾರ ಓದಲಾಗಿದೆ (10) ರಿಂದ (13) ರಲ್ಲಿ 7 ಜಿಲ್ಲಾ ಪಂಚಾಯತಿಗಳಿಗೆ 2012-13ನೇ ಒಂದನೇ/ಎರಡನೇ ಕಂತಿನ ಒಟ್ಟಾರೆ 
ಅನುದಾನ 85,45,14,000/- ಬಿಡುಗಡೆ ಮಾಡಿದೆ. ಆರ್ಥಿಕ ಇಲಾಖೆ ಓದಲಾಗಿದೆ (14)ರಲ್ಲಿ 7 ಜಿಲ್ಲಾ ಪಂಚಾಯತಿಗಳ ರಾಜ್ಯದ ಪಾಲಿನ 
ಒಂದನೇ/ಎರಡನೇ ಕಂತಿನ ಅನುದಾನ ₹1,81,70,000/- ಬಿಡುಗಡೆ ಮಾಡಲು ಸಹಮತಿ ನೀಡಿದೆ. ಇದರಂತೆ ಗುಲ್ಬರ್ಗಾ, ಕೊಡಗು, ಬಾಗಲಕೋಟೆ, 
ಧಾರವಾಡ. ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ತುಮಕೂರು, ಜಿಲ್ಲಾ ಪಂಚಾಯತಿಗಳಿಗೆ ಒಂದನೇ/ಎರಡನೇ ಕಂತಿನ ಅನುದಾನ ₹1,81,70,000/- 
ಬಿಡುಗಡೆ ಮಾಡಬೇಕಾಗಿದೆ. ಆದುದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಗಾಅಪ 43 ಎಸ್‌ಜೆವೈ 2012, ಬೆಂಗಳೂರು, ದಿನಾಂಕ 28.03.2013 


ರಾಜ್ಯ ಸರ್ಕಾರವು, ಸ್ವರ್ಣ ಜಯಂತಿ ಗಾಮ ಸ್ವರೋಜ್‌ಗಾರ್‌ ಯೋಜನೆಯಡಿ (ಎಸ್‌ಜಿಎಸ್‌ವೈ) 2012-13ನೇ ಸಾಲಿಗೆ ರಾಜ್ಯದ ಕೆಳಗೆ 
ತೋರಿಸಿರುವಂತೆ ಜಿಲ್ಲಾ ಪಂಚಾಯತಿಗಳಿಗೆ ರಾಜ್ಯದ ಪಾಲಿನ ಒಂದನೇ/ಎರಡನೇ ಕಂತಿನ ಅನುದಾನ ₹18170,000/- (ಒಂದು ಕೋಟಿ ಎಂಭತ್ತೊಂದು 
ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳು ಮಾತ) ಎನ್‌ಆರ್‌ಎಲ್‌ಎಂ ಅನುಷ್ಟಾನಕ್ಕಾಗಿ ನಿಗಧಿಪಡಿಸಿರುವ 300 10/10 sum ಅನುದಾನದಿಂದ ಭರಿಸಿ ಕೆಳಕಂಡ 
ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 


೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 
























































(ರೂ.ಗಳಲ್ಲಿ) 
ಕ ಜಿಲ್ಲಾ ಪಂಚಾಯತಿಯ ಹೆಸರು ಜಹಿ ಕೇದ್ರ ಸರ್ಕಾರ ಬಿಡುಗಡೆ ರಾಜ್ಯ ಸರ್ಕಾರವು ಬಿಡುಗಡೆ 
ಹಃ Re ಮಾಡಿದ ಒಂದನೇ/ಎರಡನೇ ಮಾಡುತ್ತಿರುವ ಒಂದನೇ/ಎರಡನೇ 
ಕಂತಿನ ಅನುದಾನ ಕಂತಿನ ಅನುದಾನ 

1 2 3 4 5 
1 ಗುಲ್ಬರ್ಗಾ [1ನೇ ಕಂತು] 3200770003 1,74,02,000 58,00,000 
2 ಕೊಡಗು [1ನೇ ಕಂತು] 1200770001 35,53,000 11,84,000 
3 ಬಾಗಲಕೋಟೆ [2ನೇ ಕಂತು] 2900270001 1,03,57,000 34,52,000 
4 ಧಾರವಾಡ [2ನೇ ಕಂತು] 2500278798 87,25,000 29,08,000 
5 ದಕ್ಷಿಣ ಕನ್ನಡ [2ನೇ ಕಂತು] 1900770047 35,48,000 11,83,000 
6 ದಾವಣಗೆರೆ [2ನೇ ಕಂತು] 1700ZZ0002 1,09,29,000 36,43,000 
7 ತುಮಕೂರು [2ನೇ ಕಂತು] 0800270001 0 0 

ಒಟ್ಟು 5,45,14,000 1,81,70,000 

ಷರತ್ತುಗಳು: 


1999 ಮೇ ತಿಂಗಳ ಎಸ್‌ಜಿಎಸ್‌ವೈ ಕೈಪಿಡಿಯ ಮಾರ್ಗಸೂಚಿಯಂತೆ ಹಣವನ್ನು ಉಪಯೋಗಿಸುವುದು. ಅನುಷ್ಠಾನ ಏಜೆನ್ಸಿಗಳಿಗೆ ಸರ್ಕಾರಿ 
ಆದೇಶ ತಲುಪಿದ 15 ದಿವಸದೊಳಗೆ ಬಿಡುಗಡೆ ಮಾಡತಕ್ಕದ್ದು. 

ಯೋಜನೆಯ ವೆಚ್ಚವನ್ನು ಪಧಾನ ಲೆಕ್ಕ ಶೀರ್ಷಿಕೆ “2501 ಗಾಮೀಣಾಭಿವೃ ದ್ರಿಗಾಗಿ ವಿಶೇಷ ಕಾರ್ಯಕಮಗಳು 01 ಸಮಗ್ರ ಗಾಮೀಣಾಭಿವೃದ್ಧಿ 
ಕಾರ್ಯಕಮಗಳು- 198 ಗ್ರಾಮ ಪಂಡೌಯತ್‌ಗಳಿಗೆ ಸಹಾಯ-6 ಗ್ರಾಮ ಪಂಚಾಯೆತ್‌ಗಳು- 01-ಬ್ಲಾಕ್‌ ಅನುದಾನ ಕೇಂದ್ರ ಪುರಸ್ಕೃತ ಸಜ 
[ನ್ಯಾಷನಠ್‌ ರೂರಲ್‌ ಲೈಫ್ಗ ಹುಡ್‌ ಪಾಜೆಕ್ಟ್‌ (ಎನ್‌ಆರ್‌ಎಲ್‌ಎಂ)] 20ಗ- 2013 ಲಿಂಕ್‌ ಕೋಡ್‌ 2501 01-198-6-01 "ಹೊಸ ಕೋಡ್‌ 2501-00- 
101೨ 0- ಸ ರಡಿ ರ ತಕ 'ನುಷ್ಟಾನಕ್ಕಾಗಿ ರಾಜ್ಯದ ಆಯವ್ಯಯದಲ್ಲಿ 300 1/70 sum ನಲ್ಲಿ ಒದಗಿಸಿರುವ ಅನುದಾನದಿಂದ ಸರ್ಕಾರಿ ಆದೇಶ 
ಸಂಖ್ಯೆ : ಎಫ್‌ಡಿ 7 ಜೆಡ್‌ಪಿಎ 2003 ದಿನಾಂಕ 14 07- 2005 ರನ್ವಯ ಖಜಾನೆಯಿಂದ ಪಡೆಯುವುದು. 

ಭಾ ಗುಲ್ಬರ್ಗಾ, ಕೊಡಗು, ಬಾಗಲಕೋಟೆ, ಧಾರವಾಡ. ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ತುಮಕೂರು, ಜಿಲ್ಲಾ ಪಂಚಾಯತಿಗಳ ಮುಖ್ಯ 
ಲೆಕ್ಕಾಧಿಕಾರಿಗಳಿಗೆ ಖಜಾನೆಯಿಂದ ಅನುದಾನವನ್ನು ಸೆಳೆಯಲು ಕಾನೂನು ರೀತ್ಯ ಅಧಿಕಾರ ನೀಡಲಾಗಿದೆ. ಖಜಾನೆಯಿಂದ ಅನುದಾನವನ್ನು ಪೇಯೀಸ್‌ 
ರಸೀದಿ ಮೇಲೆ ಸೆಳೆಯಲು ಆರ್ಥಿಕ ಇಲಾಖೆ (ವೆಚ್ಚ- -6)ಯ ಸಂಖ್ಯೆ ಆಇ 172 ವೆಚ್ಚ- —6/2011 ದಿನಾಂಕ 30-03-2011 ರಂತೆ ಸಹಮತಿಸಿದೆ. ಈ 
ಯೋಜನೆಯಡಿ ಕೇಂದ್ರ ಸರ್ಕಾರವು ನೇರವಾಗಿ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡಿರುವ ಅನುದಾನ ಮತ್ತು ರಾಜ್ಯದ ಪಾಲಿನ ಅನುದಾನವೂ 
ಸೇರಿದಂತೆ ಒಟ್ಟು ಅನುದಾನವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ ; ಗಾಅಪ 14 ಎಸ್‌ ಜೆವೈ 2007 ದಿನಾಂಕ 18- 04- 2007ರ ಸೂಚನೆಯಂತೆ ಕಮ 
ಕೈಗೊಳ್ಳುವುದು. ಇದಲ್ಲದೆ ಓದಲಾಗಿದೆ 6ರ ಆದೇಶದಲ್ಲಿ ವಿಧಿಸಿರುವ ಎಸ್ಸಾ ಷರತ್ತುಗಳನ್ನು ಸ ತಪ್ಪದೆ ಪಾಲಿಸುವುದು. 

ಬಿಡುಗಡೆ ಮಾಡುವ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಮಾಡುವುದು. 

2012-13ನೇ ಸಾಲಿನ ಅನುಮೋದಿತ ವಾರ್ಷಿಕ ಯೋಜನೆಯನ್ನು ಗುಲ್ಬರ್ಗಾ, ಕೊಡಗು, ಬಾಗಲಕೋಟೆ, ಧಾರವಾಡ. ದಕ್ಷಿಣ ಕನ್ನಡ, 
ದಾವಣಗೆರೆ ಮತ್ತು ತುಮಕೂರು, ಜಿಲ್ಲಾ ಪಂಚಾಯತಿಗಳ ಯೋಜನಾ ನಿರ್ದೇಶಕರು (ಡಿಆರ್‌ಡಿಎ) ಇವರು ಸರ್ಕಾರಕ್ಕೆ ಸಲ್ಲಿಸುವುದು. 

ಆರ್ಥಿಕ ಮತ್ತು ಭೌತಿಕ ಸಾಧನೆಯ ಮಾಸಿಕ ಪಗತಿ ವರದಿಯನ್ನು ಪ್ರತಿ ಮಾಹೆಯ 5ನೇ ತಾರೀಖಿನೊಳಗೆ ಕೇಂದ್ರ ಸರ್ಕಾರದ ೦0೧0೧9 upload 
ಮಾಡಿ ಪತಿಯನ್ನು ಸ್ವ ಉದ್ಯೋಗ ಕಾರ್ಯಕಮಗಳ ಶಾಖೆಗೆ ತಪ್ಪದೇ ಕಳುಹಿಸುವುದು. 

ಗುಲ್ಬರ್ಗಾ, ಕೊಡಗು, ಬಾಗಲಕೋಟೆ, ಧಾರವಾಡ. ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ತುಮಕೂರು, ಜಿಲ್ಲಾ ಪಂಚಾಯತಿಗಳ ಮುಖ್ಯ 
ಲೆಕ್ಕಾಧಿಕಾರಿಗಳು "ಪಣ ಉಪಯೋಗ ಪಮಾಣ ಪತ್ರ ಹಾಗೂ ಆಡಿಟ್‌ ಮಾಡಿದ ಲೆಕ್ಕಗಳನ್ನು ನಿರ್ದೇಶಕರು (ಸ್ವಉಕಾ) ಹಾಗೂ ಪ.ನಿ. ಸರ್ಕಾರದ ಉಪ 
ಕಾರ್ಯದರ್ಶಿಗಳು, ಗಾಮೀಣಾಭಿವೃದ್ಧಿ 'ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಇವರಿಗೆ" ತಪ ದೇ ಕಳುಹಿಸುವುದು. 

ಈ ಆದೇಶವನ್ನು ಆಕ್‌ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಇವರ ಸಹಮತಿ ಸಂಖ್ಯೆ: 
ಗ್ರಾಅಪ:162:ಪಿ.ಬಿ.ಎಸ್‌ 2013 ದಿನಾಂಕ 28-03-2013 ರಂತೆ ಹೊರಡಿಸಲಾಗಿದೆ. 


ಎ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೀಪ 
ನಿರ್ದೇಶಕರು (ಸ್ವಉಕಾ) 
ಹಾಗೂ ಪ.ನಿ. ಸರ್ಕಾರದ ಉಪ ಕಾರ್ಯದರ್ಶಿ, 
೧೧.471 ಗಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ:- 4 ಸಹಕಾರಿ ಸಕ್ಕರೆ ಕಾರ್ಬಾನೆಗಳಿಗೆ ಬಿಡುಗಡೆ ಮಾಡಲಾದ ಬಡ್ಡಿರಹಿತ ಸಾಲಗಳ ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು 
ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ:- ಸರ್ಕಾರದ ಆದೇಶ ಸಂಖ್ಯೆ ಸಿಎಂಡಬ್ಬ್ಯೂ 72 ಸಿಓಎಫ್‌ 1986 ದಿನಾ೦ಕ 24-3-1988, 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೮೭ 





ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ (1) ಶ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿಯಮಿತ (2) ಭದ್ರಾ ಸಹಕಾರಿ ಸಕ್ಕರೆ ಕಾರ್ಲಾನೆ 
ನಿಯಮಿತ (3) ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿಯಮಿತ (4) ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರಾನೆ ನಿಯಮಿತ - ಈ 
ಕಾರ್ಲಾನೆಗಳು ಸರ್ಕಾರಿ ಖಾತರಿ ಮೇರೆಗೆ ಪಡೆದ ಸಾಲಗಳ ಮೇಲಿನ ಬಡ್ಡಿ ತೀರುವಳಿಗೆ 100.00 ಲಕ್ಷ ಬಡ್ಡಿರಹಿತ ಸಾಲವನ್ನು ಲೆಕ್ಕಶೀರ್ಷಿಕೆ 4860 
Capital outlay on consumer Industries - 04 - Sugar - 190 investment in Public Sector and other under takings - 3- Co-operative Sugar 
Mills (plan). ರಡಿ ಮಂಜೂರು ಮಾಡಲಾಗಿತ್ತು ಈ ಆದೇಶದಲ್ಲಿ ಸದರಿ 4 ಸಹಕಾರಿ ಸಕ್ಕರೆ ಕಾರ್ಲಾನೆಗಳಿಗೆ ಬಿಡುಗಡೆ ಮಾಡಿರುವ ಸಾಲಗಳ 
ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 92 ಸಸಕಾ 2011, ಬೆ೦ಗಳೂರು, ದಿನಾಂಕ: 03.01.2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 1) ಶ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿಯಮಿತ (2) ಭದ್ರಾ ಸಹಕಾರಿ ಸಕ್ಕರೆ ಕಾರ್ಲಾನೆ 
ನಿಯಮಿತ (3) ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿಯಮಿತ (4) ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಲಾನೆಗಳಿಗೆ ಬಿಡುಗಡೆ ಮಾಡಿರುವ 
₹100.00 ಲಕ್ಷ ಸಾಲವನ್ನು ಮರುಪಾವತಿಸುವ ಸಲುವಾಗಿ ಷರತ್ತು ಮತ್ತು ನಿಬಂಧನೆಗಳನ್ನು ಈ ಆದೇಶದ ಅನುಬಂಧದ ಪ್ರಕಾರ ವಿಧಿಸಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ದಿನಾಂಕ 24.03.2012ರ ವಾಕೈೆ 78 ಆ೦ಅಸ(1) 2012ರ ಟಿಪ್ಪಣಿ ಹಾಗೂ ಆರ್ಥಿಕ 
ಇಲಾಖೆಯು ಟಿಪ್ಪಣಿ ಸಂಖ್ಯೆ FD Ill Exp-2/2012 ದಿನಾ೦ಕ 29.11.2012ರ ಮೂಲಕ ನೀಡಿರುವ ಸಹಮತದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ರಾಮಸ್ಥಾಮಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ) 


Annexure to the G.0.No.Cl 92 SaSaKa 2011, dated 03.01.2013 Essential details of Loans sanctioned vide Government Orders 
No.CMW 72 COF 86, dated: 24.3.1988 
LOANS AND ADVANCES BY STATE GOVERNMENT 



























































Sanctioning Authority Government of Karnataka 
2. | Sanction (G.0.No. and date) No.CMW 72 COF 86, dated: 24.3.1988 
3. | To whom sanctioned (1)Shree Rama SSK/(2)Bhadra SSK/ 
(3) Karnataka SSK/(4)Halasiddanatha Sahakari Sakkare KarkhaneNiyamitha 
4. | Amount sanctioned (in words and figures) 100.00 (one hundred lakhs only) 
5. | Sanction valid upto Not applicable 
6. | Purpose of the Loan To clear over dues. 
7. | Payable in cash or adjustment Cash / Cheque 
8. Plan or Non-plan Plan 
9. | Head 01 Account to which the loan is debitable 1) Sri Shree Rama SSK Ltd., Chunchana Katte.“-6860-04-104-0-19” 
2) Bhadra SSK Lid., Doddabatthi. “6860-04-1 90-0-07” 
3) Karnataka SSK Ltd., Haveri. “6860-04-190-1-11” 
4) Halasiddanatha SSK Ltd., Nippani. “6860-04-190-1-11” 
10. | Progressive amount of loan sanctioned to date G.0.No. and date Amount ( in lakhs) 
in the financial year No.CMW 72 COF 86, dated:24.3.1988 100.00 
Total 100.00 
11. | Period of Loan 10 years 
12. | Moratorium towards repayment, if any - Nil - 
13. | Date and year from which repayment is to | Repayment will be made annually from the next financial year i.e. 1.4.1988 
commence 








೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 








14. | Mode of repayment By cheque or DD 





15. | Rate of interest Interest free loan as per G.O. dated 24.3.1988 





16. | Adjustment of over due loans, if any ಎದದ 





17. | Authority who countersigns the payee’s receipt | Commissioner for Cane Development and Director of Sugar, Bangalore. 





18. | Authority who maintains loan ledger and | Commissioner for Cane Development and Director of Sugar, Bangalore. 
watches recovery 





19. | Authority responsible for reconciliation and | Commissioner for Cane Development and Director of Sugar, Bangalore. 
monitoring of loan. 





20. | Authority to whom utilisation certificates are to | Commissioner for Cane Development and Director of Sugar, Bangalore. 
be given 





21. | Authority who should furnish estimate of | Commissioner for Cane Development and Director of Sugar, Bangalore. 
recovery of loan and interest for inclusion in 
the budget estimates. 














B.RAMASWAMY 
Under Secretary to Government 
PR.378 Commerce and Industries Department (Co-operative Sugar) 


ಕಾರ್ಮಿಕ ಸಚಿವಾಲಯ 


ವಿಷಯ: ಡಾ. ಬಸವರಾಜ್‌ ಎಸ್‌. ಗಂಗಾಲ್‌ ವೈದ್ಯಕೀಯ ಅಧೀಕ್ಷಕರು ಶ್ರೀ ಹೆಚ್‌.ಕೆ. ರಾಜಪ್ಪ ನಿವೃತ್ತ ಲೇ. ಕಾರ್ಯದರ್ಶಿಗಳು, ಶ್ರೀ ಜಿ.ಜಿ. 
ಭಂಡಿ ಕಛೇರಿ ಅಧೀಕ್ಷಕರು ಮತ್ತು ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. ಹೊಸಳ್ಳಿ, ಗ್ರೂಪ್‌ ಡಿ ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆ, 
ಹುಬ್ಬಳ್ಳಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತು. 


ಓದಲಾಗಿದೆ: 1. ನಿರ್ದೇಶಕರು, ಕಾ.ರಾ.ವಿ.ಯೋ (ವೈ) ಸೇವೆಗಳು ರಾಜಾಜಿನಗರ, ಬೆಂಗಳೂರು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್‌/ 
ಇವಿ/45/2009-10, ದಿನಾಂಕ: 18/29-09-2010., 11-02-2011, 24-05-2011., 07/01-08-2011. 


2. ಸರ್ಕಾರದಿಂದ ಹೊರಡಿಸಲಾದ ನೋಟೀಸ್‌ ಮತ್ತು ದೋಷಾರೋಪಣೆ ಪಟ್ಟಿ ಸಂಖ್ಯೆ: ಕಾಇ 440 ಎಲ್‌ಎಸ್‌ಐ 2011, ದಿನಾಂಕ: 
07-01-2012. 


3. ಆರೋಪಿತ ಸರ್ಕಾರಿ ಅಧಿಕಾರಿ/ನೌಕರರು ಸಲ್ಲಿಸಿರುವ ರಕ್ಷಣಾ ಹೇಳಿಕೆ 

(ಅ) ಡಾ. ಬಸವರಾಜ್‌ ಎಸ್‌. ಗಂಗಾಲ್‌ ವೈದ್ಯಕೀಯ ಅಧೀಕ್ಷಕರು ಇವರ ರಕ್ಷಣಾ ಹೇಳಿಕೆ ದಿನಾಂಕ: 21-02-2012. 
(ಆ) ಶ್ರೀ ಹೆಚ್‌.ಕೆ. ರಾಜಪ್ಪ ನಿವೃತ್ತ ಲೇ.ಕಾರ್ಯದರ್ಶಿ ಇವರ ರಕ್ಷಣಾ ಹೇಳಿಕೆ ದಿನಾಂಕ: 23-02-2012. 

(ಇ) ಶ್ರೀ ಜಿ.ಜಿ. ಭಂಡಿ ಕಛೇರಿ ಅಧೀಕ್ಷಕರು, ಇವರ ರಕ್ಷಣಾ ಹೇಳಿಕೆ ದಿನಾಂಕ: 24-02-2012. 

(ಈ) ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಇವರ ರಕ್ಷಣಾ ಹೇಳಿಕೆ ದಿನಾಂಕ: 22-02-2012. 


4. ನಿರ್ದೇಶಕರು ಕಾ.ರಾ.ವಿ.ಯೋ(ವೈ) ಸೇವೆಗಳು, ರಾಜಾಜಿನಗರ, ಬೆ೦ಗಳೂರು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್‌/ 
ಇ.ವಿ/45/2009-10. ದಿನಾ೦ಕ: 18/23-04-2012. 


5. ಸರ್ಕಾರದ ಪತ್ರ ಸಂಖ್ಯೆ: ಕಾಇ 440 ಎಲ್‌ಎಸ್‌ಐ 2011, ದಿನಾಂಕ: 11-06-2012. 


6. ನಿರ್ದೇಶಕರು ಕಾ.ರಾ.ವಿ.ಯೋ (ವೈ)ಸೇವೆಗಳು, ರಾಜಾಜಿನಗರ, ಬೆಂಗಳೂರು ಇವರ ಪತ್ರ ಸಂಖ್ಯೆ ಇಎಸ್‌ಐಎಸ್‌ 
/ಇ.ವಿ/45/2009-10, ದಿನಾಂಕ: 22-08-2012. 


u 


ಟಿ 


ಸಾವನೆ: 


ಮೇಲೆ ಓದಲಾದ (1ರ ಪತ್ರಗಳಲ್ಲಿ ಶ್ರೀ ಪ್ರಶಾಂತ್‌ ಕುಮರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಕಾ.ರಾ.ವಿ. ಆಸ್ಪತ್ರೆ ಹುಬ್ಬಳ್ಳಿ ಇವರಿಗೆ ಸಂಬಂಧಿಸಿದ 
ಗಳಿಕೆರಜೆ ನಗಧೀಕರಣ ಮೊತ್ತ ಜೂನ್‌,ಜುಲೈ 2009ರ ವೇತನ ಮುಂತಾದ ತಮಗೆ ಬರಬೇಕಾದ ವೇತನ ಸೌಲಭ್ಯಗಳನ್ನು ವಿತರಿಸಿರುವುದಿಲ್ಲವೆಂದು 
ದೂರು ಸಲ್ಲಿಸಿದ ಹಿನ್ನಲೆಯಲ್ಲಿ ನಿರ್ದೇಶಕರು ಕಾ.ರಾ.ವಿ.ಯೋ(ವೈ)ಸೇವೆಗಳು ಇವರ ಆದೇಶದನ್ವಯ ನಿರ್ದೇಶನಾಲಯದ ಆಡಳಿತಾಧಿಕಾರಿಯಾದ ಶ್ರೀಮತಿ 
ಗಿರಿಜಾ ಹೆಚ್‌. ಕೊಂಗಿ ಮತ್ತು ಲೇಖಾಧಿಕಾರಿಯವರಾದ ಶ್ರೀ ಕೆ.ಆರ್‌. ರಮೇಶ್‌, ಇವರುಗಳನ್ನೊಳಗೊ೦ಡ ಅಧಿಕಾರಿ ತಂಡವು ಪ್ರಾಥಮಿಕ 
ವಿಚಾರಣೆಯನ್ನು ಕೈಗೊಂಡು ವರದಿಯನ್ನು ಸಲ್ಲಿಸಿರುತ್ತಾರೆ. 

ವೈದ್ಯಕೀಯ ಅಧೀಕ್ಷಕರಾದ ಡಾ. ಬಸವರಾಜ್‌ ಎಸ್‌. ಗ೦ಗಾಲ್‌ ಇವರು ತಮ್ಮ ಹೆಸರಿನಲ್ಲಿರುವ ಬ್ಯಾಂಕ್‌ ಖಾತೆಯನ್ನು ನಿಯಮಾನುಸಾರ 
ಸಮರ್ಪಕವಾಗಿ ನಿರ್ವಹಿಸದಿರುವುದು ಆಗಿಂದಾಗ್ಗೆ ಪರಿಶೀಲಿಸದಿರುವುದು ಮತ್ತು ತಮ್ಮ ಅಧೀನದಲ್ಲಿರುವ ಸಿಬ್ಬಂದಿ ವರ್ಗದವರ ಮೇಲೆ ಉಸ್ತುವಾರಿ 
ಹಾಗೂ ನಿಯಂತ್ರಣವಿಲ್ಲದಿರುವುದು ಪ್ರಾಥಮಿಕ ವಿಚಾರಣೆಯಿಂದ ಕಂಡುಬಂದಿದ್ದು ಈ ಮೂಲಕ ಆಡಳಿತ ವೈಫಲ್ಯತೆ ಹೊಂದಿರುತ್ತಾರೆಂದು ತಿಳಿಸಿರುತ್ತಾರೆ. 
ಲೇ-ಕಾರ್ಯದರ್ಶಿಗಳಾದ ಶ್ರಿ ಹೆಚ್‌. ಕೆ. ರಾಜಪ್ಪ ಇವರು ಬಟವಾಡೆ ಅಧಿಕಾರಿಯಾಗಿ ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮಗಳಡಿ ಕಾರ್ಯನಿರ್ವಹಿಸದೆ 
ನೌಕರರಿಗೆ ಪಾವತಿಸಬೇಕಾದ ಮೊತ್ತವನ್ನು ಸಂದಾಯ ಮಾಡದೆ ವೈದ್ಯಕೀಯ ಅಧೀಕ್ಷಕರ ಖಾತೆಗೆ ಜಮೆ ಮಾಡುವುದರ ಮೂಲಕ ಕರ್ತವ್ಯ 
ಲೋಪವೆಸಗಿರುತ್ತಾರೆ. ಕಛೇರಿ ಅಧೀಕ್ಷಕರಾದ ಶ್ರೀ ಜಿ.ಜಿ.ಭಂಡಿ ಇವರು ಶ್ರೀ ಪ್ರಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿ ಇವರಿಗೆ ಸಂಬಂಧಿಸಿದ ಮೊತ್ತವನ್ನು 
ವಿಳಂಬವಾಗಿ ಬಟವಾಡೆ ಮಾಡಿರುವುದು ಕರ್ನಾಟಕ ಆರ್ಥಿಕ ಸಂಹಿತೆಯ ಕಲಂ 369, 383, 384, ಮತ್ತು 386ರಡಿ ತಾತ್ಕಲಿಕ ಸರ್ಕಾರಿ ಹಣ 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೮೯ 





ದುರುಪಯೋಗಪಡಿಸಿಕೊಂಡಿರುವುದು ಮೆಲ್ನೋಟಕ್ಕೆ ಕಂಡುಬರುವುದಾಗಿ ಹಾಗೂ ಕರ್ತವ್ಯಚ್ಯುತಿ, ಬೇಜವಾಬ್ದಾರಿಯಂತಹ ದುರ್ನಡತೆಯನ್ನು 
ಎಸಗಿರುತ್ತಾರೆ. ಗ್ರೂಪ್‌ ಡಿ ನೌಕರರಾದ ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. ಹೊಸಳ್ಳಿ ಇವರು ಸರ್ಕಾರಿ ಕಛೇರಿಗೆ ಹೊರಗಿನ ವ್ಯಕ್ತಿಗಳನ್ನು ಕರೆದುಕೊಂಡು 
ಬಂದು ಗದ್ದಲವನ್ನುಂಟು ಮಾಡುವುದು, ಅಂಬ್ಯುಲೆನ್ಸ್‌ ವಾಹನವನ್ನು ತಡೆಯಲು ಪ್ರಚೋದಿಸುವುದು ಮುಂತಾಗಿ ಕರ್ತವ್ಯ ಲೋಪವೆಸಗಿದ್ದು ಕರ್ನಾಟಕ 
ನಾಗರೀಕ ಸೇವಾ (ನಡತೆ) ನಿಯಮಗಳು, 1966ರ ನಿಯಮ 3 ಹಾಗೂ 6 (2) ನಿಯಮಗಳನ್ನು ಉಲ್ಲಂಘಿಸಿರುತ್ತಾರೆಂದು ತಿಳಿಸಿ, ಸದರಿ ಅಧಿಕಾರಿ ಮತ್ತು 
ನೌಕರರು ಜಂಟಿಯಾಗಿ ಜವಾಬ್ದಾರಿ ಹೊಂದಿರುವುದರಿಂದ ಮತ್ತು ಕರ್ತವ್ಯ ಲೋಪವೆಸಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) 
ನಿಯಮಗಳು 1957ರ ನಿಯಮ 13ರಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕೋರಿ ಕರಡು ದೋಷಾರೋಷಣೆ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 


ಶ್ರೀ ಪ್ರಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಇವರ ಜೂನ್‌ ಮತ್ತು ಜುಲೈ 2009ರ ಒಟ್ಟು ವೇತನವನ್ನು ನೌಕರರಿಗೆ ಪಾವತಿಸದೆ 
ವೈದ್ಯಕೀಯ ಅಧೀಕ್ಷಕರ ಖಾತೆಗೆ ಜಮೆ ಮಾಡಿ ಸದರಿ ಮೊತ್ತದಲ್ಲಿ ಕ್‌ 7,325/-ಗಳನ್ನು ಜಿಇಸಿ ಬ್ಯಾಂಕ್‌ ಧಾರವಾಡ ಇಲ್ಲಿಗೆ ಸದರಿ ನೌಕರರು ಪಡೆದ 
ಸಾಲಕ್ಕೆ ಪಾವತಿಸಿ ಉಳಿಕೆ ಮೊತ್ತ ೪9 873/-ಗಳನ್ನು ಮಾತ್ರ ನೌಕರರ ಖಾತೆಗೆ ತಿಂಗಳ ನಂತರ ಜಮೆ ಮಾಡಿರುವುದು ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. 
ಹೊಸಳ್ಳಿ ಇವರಿಗೆ ಗಳಿಕೆ ರಜೆ ನಗಧೀಕರಣ ಮೊತ್ತ ₹ 7468/-ಗಳನ್ನು ಹೊರಗಿನ ವ್ಯಕ್ತಿಗಳನ್ನು ಕರೆದುಕೊಂಡು ಗದ್ದಲ ಮಾಡಿದಾಗ ಪಾವತಿಸಿರುವುದು, 
2009ರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಹಬ್ಬದ ಮುಂಗಡವನ್ನು ಎಲ್ಲಾ ನೌಕರರಿಗೆ ಬಟವಾಡೆ ಮಾಡಿರುವಂತೆ ಸದರಿ ನೌಕರರಿಗೆ ಬಟವಾಡೆ 
ಮಾಡದೆ ವೈದ್ಯಕೀಯ ಅಧೀಕ್ಷಕರವರ ಬ್ಯಾಂಕಿನ ಖಾತೆಗೆ ಜಮೆ ಮಾಡಿರುವುದು ಈ ಮುಂತಾದ ಆರೋಪಗಳು ಗುರುತರವಾದ ದುರ್ನಡತೆಯಿಂದ 
ಕೂಡಿದ್ದು ಕರ್ನಾಟಕ ಆರ್ಥಿಕ ಸಂಹಿತೆ 369, 383, 384, ಮತ್ತು 386ಗಳನ್ನು ಉಲ್ಲಂಘಿಸಿರುವುದು ಮತ್ತು ಕರ್ನಾಟಕ ನಾಗರೀಕ ಸೇವಾ (ನಡತೆ) 
ನಿಯಮಗಳು 1966ರ ನಿಯಮ 3ರ ಉಪನಿಯಮ (1) (1) (ಗಳನ್ನು ಡಾ. ಬಸವರಾಜ್‌ ಎಸ್‌. ಗಂಗಾಲ್‌ ವೈದ್ಯಕೀಯ ಅಧೀಕ್ಷಕರು ಶ್ರೀ ಹೆಚ್‌.ಕೆ. 
ರಾಜಪ್ಪ ಹಿಂದಿನ ಲೇ-ಕಾರ್ಯದರ್ಶಿಗಳು ಮತ್ತು ಶ್ರೀ ಜಿ.ಜಿ.ಭಂಡಿ ಕಛೇರಿ ಅಧೀಕ್ಷಕರು ಕಾ.ರಾ.ವಿ. ಆಸ್ಪತ್ರೆ ಹುಬ್ಬಳ್ಳಿ ಇವರುಗಳು ತಮ್ಮ ತಮ್ಮ ಹುದ್ದೆಗಳನ್ನು 
ಸಮರ್ಪಕವಾಗಿ ನಿರ್ವಹಿಸದೆ ಕರ್ತವ್ಯ ಲೋಪವೆಸಗಿ ಮೇಲ್ಕಂಡ ನಿಯಮಗಳನ್ನು ಉಲ್ಲಂಘನೆ ಮಾಡಿರುತ್ತಾರೆ. ಶ್ರೀ ಪ್ರಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿ 
ಗ್ರೂಪ್‌ ಡಿ ಇವರು ಕಾ.ರಾ.ವಿ. ಆಸ್ಪತ್ರೆ ಹುಬ್ಬಳ್ಳಿ ಇವರು ದಿನಾಂಕ: 17-11-2009 ಮತ್ತು 22-12-2009ರಂದು ಕುಟುಂಬ ಸದಸ್ಯರೊಂದಿಗೆ ಧರಣಿ ಮಾಡಿ 
ಅಲ್ಲಿನ ವಿಮಾ ರೋಗಿಗಳಿಗೆ ತೊಂದರೆ ಉಂಟು ಮಾಡಿರುವುದಲ್ಲದೆ ಆಸ್ಪತ್ರೆಯ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡಚಣೆ ಉಂಟುಮಾಡಿರುತ್ತಾರೆ. 


ಈ ಮೂಲಕ ಸರ್ಕಾರಿ ನಿಯಮಗಳನ್ನು ಮೀರಿ ಧರಣಿ ನಡೆಸುವುದರ ಮುಖಾಂತರ ಹಾಗೂ ಆಸ್ಪತ್ರೆಯ ಅಂಬ್ಯುಲೆನ್ಸ್‌ ವಾಹನವನ್ನು ಸದರಿ 
ನೌಕರರೊಂದಿಗೆ ಧರಣಿ ನಡೆಸಲು ಬಂದಿದ್ದ ವ್ಯಕ್ತಿಗಳು ತಡೆದು ಸರ್ಕಾರಿ ಕೆಲಸಕ್ಕೆ ಭಂಗವನ್ನುಂಟುಮಾಡಲು ಕಾರಣರಾಗಿರುತ್ತಾರೆ. ಇಂತಹ ಅನುಚಿತ 
ವರ್ತನೆಯು ಅತ್ಯಂತ ಗುರುತರವಾದ ರ್ದುವರ್ತನೆಯಾಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 1966ರ ನಿಯಮ 3ರ ಉಪನಿಯಮ 
(), (1), (ಗಳನ್ನು ಉಲ್ಲಂಘಿಸಿರುತ್ತಾರೆ. ಸರ್ಕಾರಿ ನೌಕರನು ಸರ್ಕಾರದ ವ್ಯವಸ್ಥೆಯ ವಿರುದ್ದ ಯಾವುದೇ ಸಂದರ್ಭದಲ್ಲಿ ಧರಣಿ ನಡೆಸುವುದು 
ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 1966ರ ನಿಯಮ 3 ಹಾಗೂ 6 (3)ಗಳನ್ನು ಉಲ್ಲಂಘಿಸಿರುವುದಾಗಿ ತಿಳಿಸಿ ದೋಷಾರೋಪಣೆ 
ಪಟ್ಟಿಯಲ್ಲಿ ಆರೋಪ ಮಾಡಿ ಕಾರಣ ಕೇಳುವ ನೋಟೀಸ್‌ನೊಂದಿಗೆ ದೋಷಾರೋಪಣಾ ಪಟ್ಟಿಯನ್ನು ಸಂಬಂಧಿಸಿದ ಆರೋಪಿತ ಸರ್ಕಾರಿ ಅಧಿಕಾರಿ 
ಮತ್ತು ನೌಕರರಿಗೆ ಮೇಲೆ ಓದಲಾದ (2)ರಲ್ಲಿ ಜಾರಿ ಮಾಡಿ ರಕ್ಷಣಾ ಹೇಳಿಕೆಯನ್ನು ನೋಟೀಸ್‌ ತಲುಪಿದ 15 ದಿವಸಗಳೊಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ 
ಆದೇಶಿಸಲಾಯಿತು. 

ಮೇಲೆ ಓದಲಾದ (3)ರಲ್ಲಿ ಆರೋಪಿತ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ಈ ಕೆಳಕಂಡಂತೆ ತಮ್ಮ ರಕ್ಷಣಾ ಹೇಳಿಕೆಯನ್ನು 
(ಅ) ಡಾ. ಬಸವರಾಜ್‌ ಎಸ್‌. ಗಂಗಾಲ್‌ ವೈದ್ಯಕೀಯ ಅಧೀಕ್ಷಕರು: 
ಕಾ.ರಾ.ವಿ. ಆಸ್ಪತ್ರೆ ಹುಬ್ಬಳ್ಳಿ ಇಲ್ಲಿನ ಆಡಳಿತವು ಸುಗಮವಾಗಿ ನಡೆಸುವ ದೃಷ್ಟಿಯಿಂದ ವೈದ್ಯಕೀಯ ಅಧೀಕ್ಷಕ ಮತ್ತು ಲೇ-ಕಾರ್ಯದರ್ಶಿಯವರ ಹೆಸರಿನಲ್ಲಿ 
ಜಂಟಿಯಾಗಿ ಬ್ಯಾಂಕಿನ ವ್ಯವಹರಣೆಗಾಗಿ ಜಂಟಿ ಖಾತೆಯನ್ನು ತೆರೆಯಲಾಗಿದೆ. ಇ.ಎನ್‌.ಟಿ. ತಜ್ಞರಾದ ತಾವು ರೋಗಿಗಳ ಚಿಕಿತ್ಲೆ/ ಔಷಧೋಪಚಾರ 
ನೀಡುವುದು, ಆಸ್ಪತ್ರೆಯ ಆಡಳಿತವು ಸುಗಮವಾಗಿ ಸಾಗುವುದಕ್ಕೆ ವೈದ್ಯಾಧಿಕಾರಿಗಳ / ಸಿಬ್ಬಂದಿಗಳ ಸಭೆಗಳನ್ನು ಏರ್ಪಡಿಸಿ ಸಲಹೆ ಸೂಚನೆ ನೀಡುವುದು 
ಸೇರಿದಂತೆ, ಆಡಳಿತವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದೇನೆ. 
(ಆ) ಹೆಚ್‌.ಕೆ. ರಾಜಪ್ಪ ನಿವೃತ್ತ ಲೇ-ಕಾರ್ಯದರ್ಶಿ : 
ಲೇ-ಕಾರ್ಯದರ್ಶಿ ಹುದ್ದೆಗೆ ನಿಗದಿಪಡಿಸಿದ ಕರ್ತವ್ಯ ಮತ್ತು ಹೊಣೆಗಾರಿಕೆಯಂತೆ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದೇನೆ. ಶ್ರೀ ಪ್ರಶಾ೦ತ್‌ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಇವರು ಜಿ.ಇ.ಸಿ.ಬ್ಯಾಂಕ್‌ ಧಾರವಾಡ ಇಲ್ಲಿಂದ ಪಡೆದ ಸಾಲವನ್ನು 
ಸಕಾಲಕ್ಕೆ ಮರುಪಾವತಿಸದೆ ಸುಸ್ಥಿದಾರರಾಗಿದ್ದರಿಂದ ಬ್ಯಾಂಕಿನ ಅಧಿಕಾರಿಗಳು ಸದರಿ ಮೊತ್ತವನ್ನು ಬ್ಯಾಂಕಿಗೆ ಪಾವತಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ 
ಕೋರಿದ್ದರ ಹಿನ್ನಲೆಯಲ್ಲಿ ಸದರಿ ನೌಕರರ ವೇತನದಿಂದ ಕಟಾಯಿಸಿ ಬ್ಯಾಂಕಿಗೆ ಪಾವತಿಸುವ ಕ್ರಮಕೈಗೊಳ್ಳಲಾಗಿದೆ. ಅದರಂತೆ ಆಗಸ್ಟ್‌ 2009ರವರೆಗಿನ ಬಾಕಿ 
₹ 6396/- ಮತ್ತು ಸೆಪ್ಟೆಂಬರ್‌ 2009ರ ಮಾಸಿಕ ಕಂತು ₹ 2136/-ಒಟ್ಟು ₹ 8532/-ಗಳ ಪೈಕಿ 87 7325/-ಗಳನ್ನು ಮಾತ್ರ ಕಠಾಯಿಸಿ ಉಳಿಕೆ 
ಮೊತ್ತವನ್ನು ಸದರಿ ನೌಕರರಿಗೆ ಪಾವತಿಸಿದೆ. ಗಳಿಕೆ ರಜೆ ನಗದೀಕರಿಣದ ಮೊತ್ತ ೪ 7468/- ಮತ್ತು ಹಬ್ಬದ ಮುಂಗಡ 9 3500/-ಗಳನ್ನು ಸಹ 
ಪಾವತಿಸಲಾಗಿದ್ದು ಸದರಿ ಮೊತ್ತವನ್ನು ಪಡೆದ ಬಗ್ಗೆ ಬಟವಾಡೆ ಪುಸ್ತಕದಲ್ಲಿ ಸಹಿ ಮಾಡಿರುತ್ತಾರೆ. ಲೇ-ಕಾರ್ಯದರ್ಶಿಯಾಗಿ ವೈದ್ಯಕೀಯ ಅಧೀಕ್ಷಕರ 
ಆದೇಶದಂತೆ ಮತ್ತು ಬ್ಯಾಂಕಿನ ವ್ಯವಸ್ಥಾಪಕರ ಕೋರಿಕೆಯಂತೆ ಬಾಕಿಯಿರುವ ಸಾಲದ ಮೊತ್ತವನ್ನು ಕಟಾಯಿಸುವ ಕ್ರಮ ಕೈಗೊಳ್ಳಲಾಗಿದ್ದು ಶ್ರೀ 
ಪ್ರಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿರವರ ವೇತನವನ್ನಾಗಲೀ ಅಥವಾ ಸರ್ಕಾರಿ ಹಣವನ್ನಾಗಲೀ ದುರುಪಯೋಗಪಡಿಸಿಕೊಂಡಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 
(ಇ) ಶ್ರೀ ಜಿ.ಜಿ.ಭಂಡಿ ಕಛೇರಿ ಅಧೀಕ್ಷಕರು: 


ವೈದ್ಯಕೀಯ ಅಧೀಕ್ಷಕರವರ ದೈನಂದಿನ ಆಡಳಿತದಲ್ಲಿ ಸಹಾಯಕವಾಗಲು ಮತ್ತು ಸುಗಮವಾಗಿ ಬ್ಯಾಂಕಿನ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಬ್ಯಾಂಕಿನ 
ವ್ಯವಹಾರಣೆಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಜಂಟಿ ಖಾತೆಯನ್ನು ತೆರೆಯಲಾಗಿದೆ. ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. ಹೊಸಳ್ಳಿ ಇವರು ಜಿ.ಇ.ಸಿ. ಬ್ಯಾಂಕ್‌ 
ಧಾರವಾಡ ಇಲ್ಲಿಂದ ಪಡೆದ ಸಾಲವನ್ನು ಸಕಾಲಕ್ಕೆ ತೀರಿಸದೆ ಸುಸ್ಥಿದಾರರಾಗಿದ್ದರಿ೦ದ ಬ್ಯಾಂಕಿನ ವ್ಯವಸ್ಥಾಪಕರ ಕೋರಿಕೆ ಮತ್ತು ವೈದ್ಯಕೀಯ ಅಧೀಕ್ಷಕರ 
ಲಿಖಿತ ಆದೇಶದನುಸಾರ ಸದರಿ ನೌಕರರ ವೇತನದಿಂದ ಸಾಲದ ಕಂತನ್ನು ಕಟಾಯಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಇಸಿಎಸ್‌ನ ಪದ್ಧತಿಯಿಂದಾಗಿ 
ನೌಕರರ ವೈಯಕ್ತಿಕ ಖಾತೆಗೆ ಸಂಬಳವು ಜಮೆಯಾಗುತ್ತಿದ್ದುದರಿಂದ ಸದರಿ ಜಮೆಯಾದ ಮೊತ್ತವು ಬ್ಯಾಂಕಿಗೆ ಪಾವತಿಸದೇ ಇದುದ್ದರಿಂದ ಬ್ಯಾಂಕಿನ 


ಸಲ್ಲಿಸಿರುತ್ತಾರೆ 


ಲಲ 


೮೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ನಿಯಮಗಳು ಮತ್ತು ಕರಾರು ಒಪ್ಪಂದಗಳ ಉಲ್ಲಂಘನೆಯಾಗದಿರುವಂತೆ ಸದರಿ ನೌಕರರ ವೇತನವನ್ನು ವೈದ್ಯಕೀಯ ಅಧೀಕ್ಷಕರ ಜಂಟಿ ಖಾತೆಗೆ ಜಮೆ 
ಮಾಡಿ ಸಾಲದ ಕಂತನ್ನು ಬ್ಯಾಂಕಿಗೆ ಪಾವತಿಸುವ ಕ್ರಮ ಕೈಗೊಂಡಿರುತ್ತದೆ. ಗಳಿಕೆ ರಜೆಯ ನಗಧೀಕರಣ ಮೊತ್ತ 9 7468/- ಮತ್ತು ಹಬ್ಬದ ಮುಂಗಡ 
ಕ್‌ 3500/-ಗಳನ್ನು ಸದರಿ ನೌಕರರು ಪಡೆದು ಬಟವಾಡೆ ಪುಸ್ತಕದಲ್ಲಿ ಸಹಿ ಮಾಡಿರುತ್ತಾರೆ. ಆದ್ದರಿಂದ ಸದರಿಯವರ ನೌಕರರ ವೇತನವನ್ನಾಗಲಿ, ಅಥವಾ 
ಸರ್ಕಾರಿ ಹಣವನ್ನಾಗಲೀ ದುರುಪಯೋಗಪಡಿಸಿಕೊಂಡಿರುವುದಿಲ್ಲ ಮತ್ತು ಸರ್ಕಾರಕ್ಕೆ ಆರ್ಥಿಕ ನಷ್ಟವುಂಟುಮಾಡಿರುವುದಿಲ್ಲ. 


(ಈ) ಶ್ರೀ ಪ್ರಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ 


ಜೂನ್‌ ಮತ್ತು ಜುಲೈ 2009ರ ಮಾಹೆಯ ಸಂಬಳವನ್ನು ತನಗೆ ವಿತರಿಸದೆ ವೈದ್ಯಕೀಯ ಅಧೀಕ್ಷಕರ ಖಾತೆಗೆ ಜಮೆ ಮಾಡಿ ಮಾನಸಿಕವಾಗಿ ಮತ್ತು 
ದೈಹಿಕವಾಗಿ ಕಿರುಕುಳವನ್ನು ನೀಡಿದವರ ವಿರುದ್ದ ಕ್ರಮ ಕೈಗೊಳ್ಳಲು ನಿರ್ದೇಶನಾಲಯಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದ್ದರೂ 
ಯಾವುದೇ ಕ್ರಮ ಕೈಗೊಳ್ಳದಿದ್ದಾಗ ಸದರಿ ವ್ಯವಸ್ಥೆಯ ವಿರುದ್ಧ ಧರಣಿ ಮಾಡಲಾಗಿದೆಯೆಂದು ಆದರೆ ಸರ್ಕಾರದ ವಿರುದ್ದ ಧರಣಿ ಮಾಡಿರುವುದಿಲ್ಲವೆಂದು 
ಈ ಸಂಧರ್ಭದಲ್ಲಿ ಹೊರಗಿನ ವ್ಯಕ್ತಿಗಳನ್ನು ಕರೆತಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 


ನಿರ್ದೇಶಕರು ಕಾರಾವಿಯೋ(ವೈ)ಸೇವೆಗಳು ಇವರು ಮೇಲೆ ಓದಲಾದ (4)ರ ತಮ್ಮ ಪತ್ರದಲ್ಲಿ ಆರೋಪಿತ ಸರ್ಕಾರಿ ಅಧಿಕಾರಿ ಮತ್ತು ಇತರೆ 
ನೌಕರರುಗಳು ಸಲ್ಲಿಸಿರುವ ರಕ್ಷಣಾ ಹೇಳಿಕೆಯನ್ನು ಪರಿಶೀಲಿಸಿ ಶಿಸ್ತು ಪ್ರಾಧಿಕಾರಿಯಾದ ಸರ್ಕಾರವು ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಸರ್ಕಾರವನ್ನು 
ಕೋರಿರುತಾರೆ. 


ಶ್ರೀ ಪ್ರಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಹಾಗೂ ಆರೋಪಿತ ಸರ್ಕಾರಿ ನೌಕರರು ಕಾ.ರಾ.ವಿ. ಆಸ್ಪತ್ರೆ, ಹುಬ್ಬಳ್ಳಿ ಇವರು ಜಿಇಸಿ ಬ್ಯಾಂಕ್‌ 
ಧಾರವಾಡ ಇಲ್ಲಿಂದ ಪಡೆದ ಸಾಲದ ಮತ್ತು ಕಡಿತಗೊಳಿಸಲಾದ ಮೊತ್ತದ ಬಗ್ಗೆ ಮಾಹಿತಿಯನ್ನು ಸರ್ಕಾರಕ್ಕೆ ಕೂಡಲೇ ಸಲ್ಲಿಸುವಂತೆ ಮೇಲೆ ಓದಲಾದ 
(5)ರಲ್ಲಿ ಸರ್ಕಾರದ ಪತ್ರದಲ್ಲಿ ಕೋರಲಾಯಿತು. 


ನಿರ್ದೇಶಕರು ಕಾ.ರಾ.ವಿ.ಯೋ (ವೈ) ಸೇವೆಗಳು ಬೆ೦ಗಳೂರು ಇವರು ಮೇಲೆ ಓದಲಾದ (6)ರ ತಮ್ಮ ಪತ್ರದಲ್ಲಿ ವೈದ್ಯಕೀಯ ಅಧೀಕ್ಷಕರು ಕಾ.ರಾ.ವಿ. 
ಆಸ್ಪತ್ರೆ ಹುಬ್ಬಳ್ಳಿ ಇವರು ಶ್ರೀ ಪ್ರಶಾ೦ತ್‌ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಇವರು ಸಾಲದ ಕಂತನ್ನು ವೇತನದಿಂದ ಕಟಾಯಿಸಿದ ಬಗ್ಗೆ ಮತ್ತು ಜಿಇಸಿ 
ಬ್ಯಾಂಕ್‌ ಧಾರವಾಡ ಇಲ್ಲಿಗೆ ಪಾವತಿಸಿದ ಬಗ್ಗೆ ದಾಖಲೆಗಳನ್ನೊಳಗೊಂಡ ವಿವರಗಳನ್ನು ಒದಗಿಸಿರುತ್ತಾರೆ. 


ಆರೋಪಿತ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ರಕ್ಷಣಾ ಹೇಳಿಕೆಯನ್ನು, ಪೂರಕ ದಾಖಲೆಗಳನ್ನು ಸರ್ಕಾರವು ಕೂಲಂಕೂಷವಾಗಿ ಪರಿಶೀಲಿಸಿ 
ಡಾ. ಬಸವರಾಜ್‌ ಎಸ್‌. ಗಂಗಾಲ್‌ ವೈದ್ಯಕೀಯ ಅಧೀಕ್ಷಕರು ಕಾರಾವಿ ಆಸ್ಪತ್ರೆ ಹುಬ್ಬಳ್ಳಿ ಇಲ್ಲಿಯ ಸಂಪೂರ್ಣ ಆಡಳಿತ ಪ್ರಭಾರವನ್ನು ಹೊಂದಿದ್ದರೂ ಸಹ 
ತಮ್ಮ ಕಾರ್ಯಾಲಯದ ಲೆಕ್ಕ ಪತ್ರ ವಿಭಾಗದ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುವಲ್ಲಿ ಮತ್ತು ಗ್ರೂಪ್‌ ಡಿ ನೌಕರರ ದುರ್ವನತೆಯನ್ನು ನಿಯಂತ್ರಿಸುವಲ್ಲಿ 
ವಿಫಲರಾಗಿರುತ್ತಾರೆ. ಶ್ರೀ ಹೆಚ್‌.ಕೆ. ರಾಜಪ್ಪ ಲೇ. ಕಾರ್ಯದರ್ಶಿಯವರು ಲೆಕ್ಕ ಪತ್ರ ವಿಭಾಗಕ್ಕೆ ಸಂಬಂಧಿಸಿದ ಅಧಿಕಾರಿಯಾಗಿದ್ದು ಜಿಇಸಿ ಬ್ಯಾಂಕಿನಿಂದ, 
ಅಥವಾ ಇತರೆ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುವಂತಹ ನೌಕರರುಗಳಿಗೆ ಅವರ ವೇತನದ ಶೇ.50ರಷ್ಟು ವೇತನವನ್ನು ಪಡೆಯುತ್ತಾರೆಂಬುದನ್ನು 
ಪರಿಶೀಲಿಸಿ ವೇತನ ಪ್ರಮಾಣ ಪತ್ರವನ್ನು ನೀಡುವಲ್ಲಿ, ಮತ್ತು ಪ್ರತಿ ತಿಂಗಳು ಬ್ಯಾಂಕಿನಿಂದ ಸಾಲ ಪಡೆದಂತಹ ನೌಕರರು ಸಕಾಲಕ್ಕೆ ಸರಿಯಾಗಿ 
ಮರುಪಾವತಿಸುತ್ತಿದ್ದಾರೆಯೇ ಇಲ್ಲವೆ ಎಂಬುವುದನ್ನು ಖಾತ್ರಿ ಪಡಿಸಿಕೊಳ್ಳದೆ ಕರ್ತವ್ಯ ಲೋಪವೆಸಗಿರುತ್ತಾರೆ. 

ಶ್ರೀ ಜಿ.ಜಿ.ಭಂಡಿ ಕಛೇರಿ ಅಧೀಕ್ಷಕರು ಇವರು ಸಹ ಲೇ-ಕಾರ್ಯದರ್ಶಿಯವರ ಗಮನಕ್ಕೆ ಇಂತಹ ವಿಷಯಗಳನ್ನು ಕಾಲಕಾಲಕ್ಕೆ ತರದೆ ತಮ್ಮ 
ಕರ್ತವ್ಯದಲ್ಲಿ ನಿರ್ಲಕ್ಷತೆಯನ್ನು ತೋರಿರುತ್ತಾರೆ. ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ನೌಕರರು ತಮಗೆ ನಿರ್ವಹಿಸಿದ ಆಸ್ಪತ್ರೆಯ ದೈನಂದಿನ 
ಕೆಲಸವನ್ನು ಸರಿಯಾಗಿ ನಿರ್ವಹಿಸದಿರುವುದು, ನಿರ್ದೇಶನಾಲಯದಿಂದ ಬ್ಯಾಂಕಿನವರಿಗೆ ಕೋರಲಾದ ಮಾಹಿತಿಯ ಬಗ್ಗೆ ತನ್ನ ಪರವಾನಗಿ ಇಲ್ಲದೆ 
ಮಾಹಿತಿಯನ್ನು ನೀಡದಿರುವಂತೆ ಬ್ಯಾಂಕಿನವರಿಗೆ ಪತ್ರ ಬರೆದಿರುವುದು, ಹೊರಗಿನ ವ್ಯಕ್ತಿಗಳನ್ನು ಆಸ್ಪತ್ರೆಯ ಆವರಣದಲ್ಲಿ ಕರೆದುಕೊಂಡು ಬಂದು ಧರಣಿ 
ನಡೆಸುವುದು ಮುಂತಾದ ನಡತೆಗಳು ಸರ್ಕಾರಿ ನೌಕರರಿಗೆ ಸಲ್ಲದ ನಡವಳಿಕೆಯಿ೦ದ ಕೂಡಿದ ವರ್ತನೆಯಾಗಿರುವುದು ಸ್ಪಷ್ಟವಾಗಿ ಕ೦ಡು ಬಂದಿದೆ. ಸದರಿ 
ಆರೋಪಿತ ಸರ್ಕಾರಿ ನೌಕರರ ಜೂನ್‌ ಮತ್ತು ಜುಲೈ 2009ರ ಸಂಬಳದ ಮೊತ್ತದ ಪೈಕಿ ಕ್‌ 7,325/-ಗಳನ್ನು ಜಿಇಸಿ ಬ್ಯಾಂಕ್‌ ಧಾರವಾಡ ಇಲ್ಲಿಗೆ 
ಪಾವತಿಸುವ ಕ್ರಮ ಕೈಗೊಂಡು ಉಳಿಕೆ ಮೊತ್ತ ಫೆ 875/- ಗಳನ್ನು ನೌಕರರ ಖಾತೆಗೆ ಜಮೆ ಮಾಡಿರುವುದು, ಆಗಸ್ಟ್‌ 2009ರಲ್ಲಿ ಹಬ್ಬದ ಮುಂಗಡ 
9 3,500/-ವನ್ನು ಮತ್ತು ಜೂನ್‌ 2009ರ ಮಾಹೆಯಲ್ಲಿ ಗಳಿಕೆರಜೆ ನಗಧೀಕರಣ ಮೊತ್ತ ೪ 7,468/-ಗಳನ್ನು ಆರೋಪಿತ ಸರ್ಕಾರಿ ನೌಕರರು ಪಡೆದು 
ಸ್ವತಃ ಬಟವಾಡೆ ಪುಸ್ತಕದಲ್ಲಿ ಸಹಿ ಮಾಡಿರುವುದು ದಾಖಲೆಗಳಿಂದ ತಿಳಿದುಬರುತ್ತದೆ.ಸದರಿ ಶಿಸ್ತು ಪ್ರಕರಣದಲ್ಲಿ ಸರ್ಕಾರಿ ಹಣವನ್ನಾಗಲೀ, ಅಥವಾ 
ಶ್ರೀ ಪಶಾಂತ್‌ಕುಮಾರ್‌ ಆರ್‌. ಹೊಸಳ್ಳಿ ಗೂಪ್‌ ಡಿ ಇವರ ವೇತನವನ್ನಾಗಲೀ, ದುರುಪಯೋಗಪಡಿಸಿಕೊಂಡಿರುವುದು ಕಂಡುಬರುವುದಿಲ್ಲ. 


ಮುಂದುವರಿದಂತೆ ಒಬ್ಬ ಸರ್ಕಾರಿ ನೌಕರನಾಗಿ ತಮ್ಮ ಮೇಲಾಧಿಕಾರಿಗಳ ಪೂರ್ವಾನುಮತಿಯಿಲ್ಲದೆ ಇಲಾಖೆಯ ಮುಖ್ಯಸ್ಥರಿಗೆ, ಸರ್ಕಾರದ 
ಮಾನ್ಯ ಮಂತ್ರಿಯವರಿಗೆ ನೇರವಾಗಿ ಪತ್ರಗಳನ್ನು ಬರೆಯುವಂತಹ ವರ್ತನೆಯು ಸರ್ಕಾರಿ ನೌಕರನಿಗೆ ಸಲ್ಲದ ವರ್ತನೆಯಾಗಿರುತ್ತದೆ. 


ಆದ್ದರಿಂದ ಮೇಲ್ಕಂಡ ಆರೋಪಿತ ಸರ್ಕಾರಿ ಅಧಿಕಾರಿ/ನೌಕರರು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 1966ರ ನಿಯಮ 3, 
ಹಾಗೂ 6 (3) ರಡಿ ಅಪರಾಧವೆಸಗಿರುವುದು ಕಂಡು ಬಂದಿರುವುದರಿಂದ ಈ ಕೆಳಕಂಡ ಆದೇಶ 
ಆದೇಶ ಸಂಖ್ಯೆ: ಕಾಇ 440 ಎಲ್‌ಎಸ್‌ಐ 2011, ದಿನಾಂಕ: 12-02-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಡಾ. ಬಸವರಾಜ್‌ ಎಸ್‌. ಗ೦ಗಾಲ್‌ ವೈದ್ಯಕೀಯ ಅಧೀಕ್ಷಕರು, ಶ್ರೀ 
ಜಿ.ಜಿ.ಭಂಡಿ ಕಛೇರಿ ಅಧೀಕ್ಷಕರು ಮತ್ತು ಶ್ರೀ ಪ್ರಶಾಂತ್‌ ಕುಮಾರ್‌ ಆರ್‌. ಹೊಸಳ್ಳಿ ಗ್ರೂಪ್‌ ಡಿ ಕಾರಾವಿ ಆಸ್ಪತ್ರೆ ಹುಬ್ಬಳ್ಳಿ ಇವರುಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8(i) ರಡಿ "ವಾಗ್ದಾಂಡನೆ" ಯನ್ನು ವಿಧಿಸಲಾಗಿದೆ ಮತ್ತು ಇನ್ನು 
ಮುಂದೆ ಈ ರೀತಿಯಾಗಿ ಇಂತಹ ಸಂದರ್ಭಗಳು ಮರುಕಳಿಸದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಸುವಂತೆ ಸೂಚಿಸಲಾಗಿದೆ. ಶ್ರೀ ಹೆಚ್‌.ಕೆ. ರಾಜಪ್ಪ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೯೧ 





ಲೇ-ಕಾರ್ಯದರ್ಶಿಗಳು ಕಾರಾವಿ ಆಸ್ಪತ್ರೆ ಹುಬ್ಬಳ್ಳಿ ಇವರು ದಿನಾಂಕ:31-07-2011ರಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು 
ಹೊಂದಿರುವುದರಿಂದ ಸದರಿ ನೌಕರರನ್ನು ಆರೋಪದಿಂದ ಮುಕ್ತರನ್ನಾಗಿ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ,ಮತ್ತು ಅವರ ಹೆಸರಿನಲ್ಲಿ, 


ಗೋವಿಂದ ಸ್ಥಾಮಿ 
೧೧.502 ಪೀಠಾಧಿಕಾರಿ-5 
5/0.50 ಕಾರ್ಮಿಕ ಇಲಾಖೆ. ಕಾ.ರಾ.ವಿ.ಯೋ (ವೈ) ಸೇವೆಗಳು. 


ಕಂದಾಯ ಸಚಿವಾಲಯ 
ವಿಷಯ: ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಬಳಿ, ಸಿದ್ದಿಪುರ ಮತ್ತು ದೇವಕಾತಿಕೊಪ್ಪ ಗ್ರಾಮಗಳಲ್ಲಿ ಕರ್ನಾಟಕ ಕೈಗಾರಿಕಾ 

ಪ್ರದೇಶಾಭಿವೃದ್ದಿ ಮಂಡಳಿ  (ಓಓ08) ಭೂ ಸ್ವಾಧೀನಪಡಿಸಿಕೊಂಡ ಜಮೀನಿನ ಪೈಕಿ 80-00 ಎಕರೆ ಜಮೀನನ್ನು ಆಶ್ರಯ 
ಯೋಜನೆಯಡಿ ರಾಜೀವ್‌ಗಾಂಧಿ ಗ್ರಾಮೀಣ ವಸತಿ ನಿಗಮಕ್ಕೆ ಉಚಿತವಾಗಿ ಹಸ್ತಾಂತರಿಸಿರುವುದಕ್ಕೆ ಬದಲಾಗಿ ದೇವಕಾತಿ ಗ್ರಾಮದ 
118-10 ಎಕರೆ ಸರ್ಕಾರಿ ಜಮೀನನ್ನು ಹಸ್ತಾಂತರಿಸುವ ಬಗ್ಗೆ. 

ಓದಲಾಗಿದೆ: 1 ಜಿಲ್ಲಾಧಿಕಾರಿ, ಶಿವಮೊಗ್ಗ ರವರ ಪತ್ರ ಸಂಖ್ಯೆ: ಎಲ್‌.ಎನ್‌.ಡಿ(1)ಸಿ.ಆರ್‌-369/ 12-13 (5925/2-13) ದಿನಾಂಕ:08-02-2013. 
2. ಸರ್ಕಾರದ ಅಧೀನ ಕಾರ್ಯದರ್ಶಿ(ಕೈಅ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಅ.ಟಿ. ಸಂಖ್ಯೆ: ಸಿಐ 54 ಎಸ್‌ಪಿಕ್ಕೂ 2013 

ದಿನಾಂಕ:01-02-2013. 
ಪ್ರಸ್ತಾವನೆ: 


ಬಿ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಬಳಿ, ಸಿದ್ದಿಪುರ ಮತ್ತು 
ದೇವಕಾತಿಕೊಪ್ಪ ಗ್ರಾಮಗಳ ಒಟ್ಟು 574-20 ಎಕರೆ ಜಮೀನಿನ ಪೈಕಿ ಸಿದ್ದಿಪುರ ಗ್ರಾಮದ ಸ.ನಂ.6 ರಲ್ಲಿ 42.10 ಎಕರೆ ಸರ್ಕಾರಿ ಮತ್ತು ಸ.ನಂ.6 ಮತ್ತು 8 
ರಲ್ಲಿ 37.30 ಎಕರೆ ಹಿಡುವಳಿ ಜಮೀನು ಸೇರಿದಂತೆ ಒಟ್ಟು 80-00 ಎಕರೆ ಪ್ರದೇಶವನ್ನು ಆಶ್ರಯ ಯೋಜನೆಗಾಗಿ ಮೆ: ರಾಜೀವ್‌ ಗಾಂಧಿ ರೂರಲ್‌ 
ಹೌಸಿಂಗ್‌ ಕಾರ್ಪೊರೇಷನ್‌ ರವರಿಗೆ ಉಚಿತವಾಗಿ ಹಸ್ತಾಂತರಿಸಲು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಅನುಮೋದನೆ ನೀಡಿದೆ. ಇದಕ್ಕೆ ಬದಲಾಗಿ ಸದರಿ 
ಪ್ರದೇಶದಲ್ಲಿನ 118-10 ಎಕರೆ ಸರ್ಕಾರಿ ಜಮೀನನ್ನು (ಖರಾಬು ಸೇರಿದಂತೆ) ಉಚಿತವಾಗಿ ಕೆ.ಐ.ಎ.ಡಿ.ಬಿ ಗೆ ವರ್ಗಾಣೆ ಮಾಡಲು ಸೂಕ್ತ ಕ್ರಮ 
ಕೈಗೊಳ್ಳುವಂತೆ ಕೋರಿರುತ್ತಾರೆ. ದೇವಕಾತಿ ಕೊಪ್ಪ ಗ್ರಾಮದ ಸ.ನಂ.44, ಸ.ನಂ.45, ಸ.ನ೦.47, ಸ.ನಂ.5], ಸ.ನಂ.52, ಸ.ನಂ.62, ಸ.ನಂ.64, ಸ.ನಂ.82, 
ಸ.ನಂ.114ರ ಒಟ್ಟು 82-21 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನನ್ನು ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ, ಮಂಗಳೂರು ರವರು ಕೈಗಾರಿಕಾ 
ಪ್ರದೇಶಾಭಿವೃದ್ದಿ ಗೋಸ್ಕರ ಭೂ ಸ್ವಾಧೀನಪಡಿಸಿರುವ ಪ್ರದೇಶದಲ್ಲಿ ಸದರಿ ಸ.ನಂ.ಗಳು ಒಳಗೊಂಡಿದ್ದು, ಈ ಜಮೀನುಗಳು ಸರ್ಕಾರಿ ಜಮೀನು 
ಆಗಿರುವುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ರಡಿಯಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಸಿದ್ದಿಪುರ 
ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಹಸ್ತಾಂತರಿಸಲು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿರುವುದಾಗಿ ತಹಶೀಲ್ದಾರ್‌ ವರದಿಯಲ್ಲಿ ತಿಳಿಸಿರುತ್ತಾರೆ. ಕೆ.ಐ.ಎ.ಡಿ.ಬಿ. 
ಅಧಿಸೂಚನೆಗೊಂಡ ಜಮೀನುಗಳ ಪೈಕಿ ಕೆರೆಗಳು ಇರುವುದಾಗಿ ಈ ಹಿಂದೆ ಸದರಿ ಕೆರೆಗಳು ಸಾರ್ವಜನಿಕ ಬಳಕೆಯಲ್ಲಿರುವಂತೆ ಮುಂದೆಯೂ ಸಹ 


ಸಾರ್ವಜನಿಕರ ಉಪಯೋಗಕ್ಕೆ ಕಾಯ್ದಿರಿಸುವ ಷರತ್ತಿಗೊಳಪಟ್ಟು ಮೇಲ್ಕಂಡ ಜಮೀನುಗಳನ್ನು ಕೆ.ಐ.ಎ.ಡಿ.ಬಿ ಗೆ ಹಸ್ತಾಂತರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಪ್ರಯುಕ್ತ ದೇವಕಾತಿ ಕೊಪ್ಪ ಗ್ರಾಮದ ಸ.ನಂ.44, ಸ.ನ೦.45, ಸ.ನಂ.47, ಸ.ನಂ.51, ಸ.ನ೦.52, ಸ.ನ೦.62, ಸ.ನ೦.64, ಸ.ನಂ.82, ಸ.ನ೦.114ರ 
ಒಟ್ಟು 82-21 ಎಕರೆ ವಿಸ್ಕೀರ್ಣದ ಜಮೀನು ಹಾಗೂ ಸಿದ್ದಿಪುರ ಗ್ರಾಮದ ಸ.ನಂ.6, ಸ.ನಂ.25, ಸ.ನ೦.28, ಸ.ನಂ.29/3ರ ಒಟ್ಟು 109-06 ಎಕರೆ 
ವಿಸ್ತೀರ್ಣದ ಸರ್ಕಾರಿ ಜಮೀನನ್ನು ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ, ಮಂಗಳೂರು ರವರು ಕೈಗಾರಿಕಾ ಪ್ರದೇಶಾಭಿವೃದ್ದಿಗೋಸ್ಕರ ಭೂ 
ಸ್ವಾಧೀನಪಡಿಸಿರುವ ಪ್ರದೇಶದಲ್ಲಿ ಸದರಿ ಸ.ನಂ.ಗಳು ಒಳಗೊಂಡಿದ್ದು ಈ ಜಮೀನುಗಳು ಸರ್ಕಾರಿ ಜಮೀನು ಆಗಿರುವುದರಿ೦ದ ಉಚಿತವಾಗಿ ಕೈಗಾರಿಕಾ 
ಪ್ರದೇಶಾಭಿವೃದ್ದಿ ಮಂಡಳಿ, ಮಂಗಳೂರು ರವರಿಗೆ ಹಸ್ತಾಂತರಿಸಲು ಅದೇಶ ಮಾಡಲು ಕೋರಿರುತ್ತಾರೆ. 


ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಅನಧಿಕೃತ ಟಿಪ್ಪಣಿಯಲ್ಲಿ 
ಕೆ.ಐ.ಎ.ಡಿ.ಬಿ. ವತಿಯಿಂದ ಭೂಸ್ವಾಧೀನಪಡಿಸಿರುವ ಸಿದ್ದಿಪುರ ಗ್ರಾಮದ ಸ.ನಂ.6 ರಲ್ಲಿ 42-10 ಎಕರೆ ಸರ್ಕಾರಿ ಹಾಗೂ ಸ.ನಂ.6 ಮತ್ತು 8 ರಲ್ಲಿನ 37-30 
ಎಕರೆ ಹಿಡುವಳಿ ಜಮೀನು ಸೇರಿದಂತೆ ಒಟ್ಟು 80-00 ಎಕರೆ ಆಶ್ರಯ ಯೋಜನೆಗಾಗಿ ಮೆ.ರಾಜೀವ್‌ ಗಾಂಧಿ ರೂರಲ್‌ ಹೌಸಿಂಗ್‌ ಕಾರ್ಪೋರೇಷನ್‌ 
ರವರಿಗೆ ಉಚಿತವಾಗಿ ಹಸ್ತಾಂತರಿಸಲು ನಿರ್ಣಯಿಸಿದೆ. ಈ ಜಮೀನಿನ ಬದಲಾಗಿ ಕೆ.ಐ.ಎ.ಡಿ.ಬಿ.ಯು ಭೂ ಸ್ವಾಧೀನಪಡಿಸಿಕೊ೦ಡಿರುವ ಸಿದ್ದಿಪುರ ಮತ್ತು 
ದೇವಕಾತಿಕೊಪ್ಪ ಗ್ರಾಮಗಳ ಒಟ್ಟು 574-20 ಎಕರೆ ಜಮೀನಿನ ಪೈಕಿ 118-10 ಎಕರೆ (ಖರಾಬು ಸೇರಿ) ಸರ್ಕಾರಿ ಜಮೀನನ್ನು ಉಚಿತವಾಗಿ ಕೆ.ಐ.ಎ.ಡಿ.ಬಿ.ಗೆ 
ವರ್ಗಾವಣೆ ಮಾಡುವಂತೆ ಕೋರಿರುತ್ತಾರೆ. 


ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 06 ಎಲ್‌ಜಿಎಸ್‌ 2013, ಬೆಂಗಳೂರು, ದಿನಾಂಕ:13-03-2013. 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಕಸಬಾ ಹೋಬಳಿ, ಸಿದ್ದಿಪುರ ಹಾಗೂ ದೇವಕಾತಿಕೊಪ್ಪ ಗ್ರಾಮಗಳಲ್ಲಿ ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ದಿ ಮಂಡಳಿಗೆ ವಶಪಡಿಸಿಕೊಂಡಿದ್ದ ಸ.ನಂ.6 ರಲ್ಲಿ 42.10 ಎಕರೆ ಸರ್ಕಾರಿ ಹಾಗೂ ಸ.ನಂ.6 ಮತ್ತು 8 ರಲ್ಲಿ 37.30 ಎಕರೆ ಹಿಡುವಳಿ 
ಜಮೀನು ಸೇರಿದಂತೆ ಒಟ್ಟು 80-00 ಎಕರೆ ಜಮೀನನ್ನು ಆಶ್ರಯ ಯೋಜನೆಯಡಿ ಮೆ॥ ರಾಜೀವ್‌ಗಾಂಧಿ ರೂರಲ್‌ ಹೌಸಿಂಗ್‌ ಕಾರ್ಪೋರೇಷನ್‌ ರವರಿಗೆ 
ಉಚಿತವಾಗಿ ಹಸ್ತಾಂತರಿಸಲು ನಿರ್ಣಯಿಸಿರುವುದರಿಂದ ಇದಕ್ಕೆ ಬದಲಾಗಿ ಸಿದ್ದಿಪುರ ಗ್ರಾಮದ ಹಾಗೂ ದೇವಕಾತಿಕೊಪ್ಪ ಗ್ರಾಮದ ಖರಾಬು ಜಮೀನು 


೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ಸೇರಿದಂತೆ ಒಟ್ಟು 118-10 ಎಕರೆ ಪೈಕಿ 22.30 ಎಕರೆ ವಿಸ್ತೀರ್ಣದ ಕೆರೆಯಿದ್ದು ಇದನ್ನು ಹೊರತುಪಡಿಸಿ ಉಳಿದ 95.20 ಎಕರೆ ಜಮೀನನ್ನು ಕರ್ನಾಟಕ 
ಭೂಕಂದಾಯ ಕಾಯ್ದೆ 1964 ಕಲಂ 71 ರಡಿಯಲ್ಲಿ ಕಾಯ್ದಿರಿಸಿ ಕೆ.ಐ.ಎ.ಡಿ.ಬಿ.ಗೆ ಹಸ್ತಾಂತರಿಸಲಾಗಿದೆ. ಮುಂದುವರೆದು ಪ್ರಸ್ತಾಪಿತ 22.30 ಎಕರೆ/ಗುಂಟೆ 
ವಿಸ್ತೀರ್ಣದ ಕೆರೆಯ ನಿರ್ವಹಣೆಯನ್ನು ಕೆ.ಐ.ಎ.ಡಿ.ಬಿ.ಯೇ ನಿರ್ವಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಉಮಾದೇವಿ 
೧೧,503 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.೦/150 ಕಂದಾಯ ಇಲಾಖೆ(ಭೂಮಂಜೂರಾತಿ-1). 


ಕಂದಾಯ ಸಚಿವಾಲಯ 


ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ತಿಪ್ಪೇನಹಳ್ಳಿ ಗ್ರಾಮದ ಸ.ನಂ.83 ರಲ್ಲಿನ 25-00 ಎಕರೆ ಜಮೀನನ್ನು ಶ್ರೀ ಆದಿಚುಂಚನಗಿರಿ 
ಶಿಕ್ಷಣ ಸಂಸ್ಥೆ (ರಿ) ಇವರಿಗೆ ಗೋಶಾಲೆ ಸ್ಥಾಪಿಸಲು ಮಂಜೂರು ಮಾಡುವ ಬಗ್ಗೆ. 


ಓದಲಾಗಿದೆ: 1. ಕಾರ್ಯದರ್ಶಿಗಳು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಚಿಕ್ಕಬಳ್ಳಾಪುರ ಶಾಖೆ ಇವರ ಮನವಿ ದಿನಾಂಕ;16-07 2007 
ಮತ್ತು ದಿನಾಂಕ:21-01-2012. 

2. ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ರವರ ಪತ್ರ ಸಂಖ್ಯೆ; ಎಲ್‌.ಎನ್‌.ಡಿ./ಸಿಆರ್‌/167/08-09 ದಿನಾಂಕ:6-8-2009. 

3. ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ ರವರ ಪತ್ರ ಸಂಖ್ಯೆ; ಎಲ್‌.ಎನ್‌.ಡಿ.ಸಿ.ಆರ್‌/ 18/2007-08 ದಿನಾಂಕ: 30-01-2012. 

4. ಉಪ ನೋಂದಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಪತ್ರ ದಿನಾಂಕ: 6-2-2013. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರಲ್ಲಿ ದಿನಾಂಕ:16-07-2007 ಮತ್ತು 21-01-2012ರ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ 

ಮಹಾಸಂಸ್ಥಾನ ಮಠ, ಚಿಕ್ಕಬಳ್ಳಾಪುರ ಶಾಖೆಯವರು ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಗಳು ಬರಪೀಡಿತ ಪ್ರದೇಶಗಳಾಗಿರುವುದರಿಂದ ಪರಮಪೂಜ್ಯ ಜಗದ್ಗುರು ಶ್ರೀಶ್ರೀಶ್ರೀ ಡಾ:ಬಾಲಗಂಗಾಧರನಾಥ ಮಹಾ ಸ್ವಾಮೀಜಿಯವರ ಅಪೇಕ್ಷೆಯ 
ಮೇರೆಗೆ ಈ ಮೂರು ಜಿಲ್ಲೆಗಳಿಗೆ ಅನುಕೂಲವಾಗುವಂತೆ ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 
ಒಂದು ಗೋಶಾಲೆಯನ್ನು ಪ್ರಾರಂಭಿಸಲು 25-00 ಎಕರೆ ಜಮೀನನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ರವರ ವರದಿಯಂತೆ ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ 
ಹೋಬಳಿ, ತಿಪ್ಪೇನಹಳ್ಳಿ ಗ್ರಾಮದ ಸ.ನಂ.83 ರಲ್ಲಿ ಒಟ್ಟು 68.26 ಎಕರೆ ಗೋಮಾಳ ಜಮೀನಿದ್ದು, ಇದರಲ್ಲಿ ಈಗಾಗಲೇ 23-09 ಎಕರೆ/ಗುಂಟೆ ಜಮೀನು 
ಹಂಚಿಕೆಯಾಗಿದ್ದು ಉಳಿಕೆ 45.17 ಎಕರೆ/ಗುಂಟೆ ಮಾತ್ರ ಖಾಲಿ ಜಮೀನಿರುತ್ತದೆ. ಆ ಗ್ರಾಮದ ದನಗಳ ಸಂಖ್ಯೆ 911 ಇದ್ದು ಇವುಗಳಿಗೆ 250 ಎಕರೆ 
ಗೋಮಾಳ ಜಮೀನಿನ ಅಗತ್ಯವಿರುತ್ತದೆ. ಕರ್ನಾಟಕ ಭೂ ಕಂದಾಯ ನಿಯಮಗಳು 1966, ನಿಯಮ 97(4) ರನ್ವಯ ಅಗತ್ಯಕ್ಕಿಂತ ಕಡಿಮೆ ಇದ್ದರೂ 
ಪಕ್ಕದ ಗ್ರಾಮವಾದ ಅಂಕನಗೋಡಿಯಲ್ಲಿ ಸುಮಾರು 36133 ಎಕರೆ ಗೋಮಾಳ ಜಮೀನಿದ್ದು, ಇದು ಇಲ್ಲಿನ ದನಗಳನ್ನು ಮೇಯಿಸಲು ಸಾಕಾಗುತ್ತದೆ. 
ಮೇಲಾಗಿ ಪ್ರಸ್ತಾವನೆಯು ಗ್ರಾಮೀಣ ಸಮುದಾಯದ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರುವುದರಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಾಗ್ಗೆ ಬರಗಾಲಕ್ಕೆ 
ತುತ್ತಾಗಿರುವ ಜಿಲ್ಲೆಯಾಗಿದ್ದು, ಬರಗಾಲದಲ್ಲಿ ಗೋವುಗಳನ್ನು ಪಾಲಿಸುವ ಅವಶ್ಯಕತೆ ಕಂಡುಬರುವುದರಿಂದ ಗೋಶಾಲೆ ತೆರೆಯುವುದು ಅಗತ್ಯವೆಂದು 
ಮನಗಂಡು ಇದನ್ನು ಸಾರ್ವಜನಿಕ ಹಿತಾಸಕ್ತಿಯ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪ್ರಸ್ತಾಪಿತ ಜಮೀನನ್ನು ಮಂಜೂರು ಮಾಡುವಂತೆ ಶಿಫಾರಸ್ಸು 
ಮಾಡಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿನಾಂಕ:30-01-2012ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರರವರು ಚಿಕ್ಕಬಳ್ಳಾಪುರ ಜಿಲ್ಲೆಯ 04 
ತಾಲ್ಲೂಕುಗಳು ಬರ ಪೀಡಿತ ತಾಲ್ಲೂಕುಗಳೆಂದು ಸರ್ಕಾರವು ಘೋಷಿಸಿರುವುದರಿಂದ ಈ ಜಿಲ್ಲೆಯಲ್ಲಿ ಯಾವುದೇ ಗೋಶಾಲೆ ಇಲ್ಲದೇ ಇರುವುದರಿಂದ 
ಗೋಶಾಲೆಯು ಈ ಜಿಲ್ಲೆಗೆ ಅತ್ಯಗತ್ಯವಾಗಿರುವುದರಿಂದ ಗೋಶಾಲೆ ಪ್ರಾರಂಭಿಸಲು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ, ಚಿಕ್ಕಬಳ್ಳಾಪುರ ಇವರಿಗೆ 


ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ ಉಪ ನೋಂದಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಚಿಕ್ಕಬಳ್ಳಾಪುರ ತಾಲ್ಲೂಕಿನ 
ಸ್ಥಿರಾಸ್ತಿಗಳ ಮಾರುಕಟ್ಟೆ ಮೌಲ್ಯ ಒಣಭೂಮಿಗೆ ರೂ.4,84,000-00 ಗಳಾಗಿರುತ್ತದೆ. 


La) 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 14 ಎಲ್‌ಜಿಕೆ 2012. ಬೆಂಗಳೂರು ದಿನಾಂಕ: 15/03/2013. 


ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ತಿಪ್ಪೇನಹಳ್ಳಿ ಗ್ರಾಮದ ಸ.ನಂ.83 ರಲ್ಲಿನ 25-00 ಎಕರೆ ಜಮೀನನ್ನು ಶ್ರೀ 
ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ (ರಿ) ಇವರಿಗೆ ಗೋಶಾಲೆ ಸ್ಥಾಪನೆಗಾಗಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1966ರ ನಿಯಮ 97(4) ರನ್ವಯ 
ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ 1969 ನಿಯಮ 19(1) ಮತ್ತು 19(3) ರನ್ವಯ ಪ್ರಚಲಿತ ಮಾರುಕಟ್ಟೆ 
ದರವಾದ ರೂ.4.84,000-00 ರನ್ವಯ ಶೇ.10 ರಷ್ಟು ವಿಧಿಸಿ ಸದರಿ ಗುತ್ತಿಗೆ ದರವನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಶೇ.10ರಂತೆ ಹೆಚ್ಚಿಸುವ 
ಷರತ್ತಿಗೊಳಪಟ್ಟು ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು ವಿಧಿಸಿ, ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು 30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ 
ಮೇಲೆ ಮಂಜೂರು ಮಾಡಿದೆ. 


1. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 
ಉಪಯೋಗಿಸತಕ್ಕದ್ದು. 
2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೯೩ 





. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 

4. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

5. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 

6, ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

7. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು. 

9. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ 
ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು 
ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

10. ಜಿಲ್ಲಾಧಿಕಾರಿಗಳು ಮ೦ಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮ೦ಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊ೦ಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಉಮಾದೇವಿ 
೧೧.484 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5.0/50 ಕಂದಾಯ ಇಲಾಖೆ(ಭೂಮಂಜೂರಾತಿ-1). 


ಕಂದಾಯ ಸಚಿವಾಲಯ 


ವಿಷಯ: ಶಿವಮೊಗ್ಗ ತಾಲ್ಲೂಕು, ಹೊಳಲೂರು ಹೋಬಳಿ, ಬೆಳಲಕಟ್ಟೆ ಗ್ರಾಮದ ಸ.ನಂ.151 ರಲ್ಲಿ 200.00 ಎಕರೆ ಗೋಮಾಳ ಭೂಮಿಯನ್ನು 
ಸಿ.ಆರ್‌.ಪಿ.ಎಫ್‌. ಬೆಟಾಲಿಯನ್‌ಗೆ ಮ೦ಜೂರು ಮಾಡಿರುವ ಮಾರ್ಗಸೂಚಿ ದರ ಮಾರ್ಪಡಿಸುವ ಬಗ್ಗೆ. 


ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ; ಆರ್‌ಡಿ 71 ಎಲ್‌.ಜಿ.ಎಸ್‌ 2012 ದಿನಾಂಕ:20-12-2012. 
2. ಐ.ಜಿ.ಪಿ. ಕೆ & ಕೆ. ಸೆಕ್ಟರ್‌, ಸಿ.ಆರ್‌.ಪಿ.ಎಫ್‌., ಯಲಹಂಕ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಎಲ್‌.ಐ.11/2012-13-ಕೆ.ಕೆ.ಎಸ್‌- 
ವರ್ಕ್ಸ್‌ ದಿನಾ೦ಕ:21-12-2012, 


ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 7 ಎಲ್‌ಜಿಎಸ್‌ 2012 ದಿನಾಂಕ: 20-12-2012 ರಲ್ಲಿ ಶಿವಮೊಗ್ಗ 
ತಾಲ್ಲೂಕು. ಹೊಳಲೂರು ಹೋಬಳಿ, ಬೆಳಲಕಟ್ಟೆ ಗ್ರಾಮದ ಸ.ನಂ.151 ರಲ್ಲಿ 200 ಎಕರೆ ಗೋಮಾಳ ಜಮೀನನ್ನು ಮಾರ್ಗಸೂಚಿ ದರದಂತೆ ಎಕರೆ ಒಂದಕ್ಕೆ 
ರೂ.2.00 ಲಕ್ಷದಂತೆ ದರವನ್ನು ನಿಗದಿಪಡಿಸಿ, ಸದರಿ ಜಮೀನಿನಲ್ಲಿ ಅನಧಿಕೃತ ಸಾಗುವಳಿ ಮಾಡುತ್ತಿರುವ ಸಾಗುವಳಿದಾರರಿಗೆ ಎಕರೆ ಒಂದಕ್ಕೆ ರೂ.2.00 
ಲಕ್ಷ ಪರಿಹಾರ ಧನವನ್ನು ಸಿ.ಆರ್‌.ಪಿ.ಎಫ್‌. ಸಂಸ್ಥೆಯೇ ಭರಿಸುವ ಷರತ್ತಿಗೊಳಪಡಿಸಿ ಸದರಿ ಜಮೀನನ್ನು ಸಿ.ಆರ್‌.ಪಿ.ಎಫ್‌. ಬೆಟಾಲಿಯನ್‌ ಸ್ಥಾಪಿಸಲು 
ಮಂಜೂರು ಮಾಡಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಐ.ಜಿ.ಪ್ಲಿಕೆ ೬ ಕೆ, ಸಿ.ಆರ್‌.ಪಿ.ಎಫ್‌. ಬೆಟಾಲಿಯನ್‌ ಇವರ ದಿನಾಂಕ:21-12-2012ರ ಅರೆ ಸರ್ಕಾರಿ 
ಪತ್ರದಲ್ಲಿ ಪ್ರಸ್ತಾಪಿತ ಜಮೀನಿನ ಮಾರ್ಗಸೂಚಿ ದರ ಎಕರೆ ಒಂದಕ್ಕೆ ರೂ.2.00 ಲಕ್ಷದಂತೆ ದರವನ್ನು ನಿಗಧಿಪಡಿಸಿರುವುದನ್ನು ಮಾರ್ಪಡಿಸಿ ಶಿವಮೊಗ್ಗ 


ಶ್‌ ಭ್‌” 


ತ್ರಃ 
ಜಿಲ್ಲಾಧಿಕಾರಿಗಳು ಸೂಚಿಸಿರುವ ಮಾರ್ಗಸೂಚಿ ದರ ಎಕರೆ ಒಂದಕ್ಕೆ ರೂ.91,000-00 ಗಳನ್ನು ವಿಧಿಸಿ ಪರಿಗಣಿಸುವಂತೆ ಕೋರಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 71 ಎಲ್‌ಜಿಎಸ್‌ 2012, ಬೆ೦ಗಳೂರು, ದಿನಾಂಕ:13-03-2013. 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 71 ಎಲ್‌ಜಿಎಸ್‌ 2012, ದಿನಾಂಕ:20-12-2012ರ ಆದೇಶದ ಭಾಗದಲ್ಲಿ ಶಿವಮೊಗ್ಗ ತಾಲ್ಲೂಕು, 
ಹೊಳಲೂರು ಹೋಬಳಿ, ಬೆಳಲಕಟ್ಟೆ ಗ್ರಾಮದ ಸ.ನಂ.151 ರಲ್ಲಿ 200.00 ಎಕರೆ ಗೋಮಾಳ ಭೂಮಿಯನ್ನು ಮಂಜೂರು ಮಾಡಿ ನಿಗಧಿಪಡಿಸಲಾಗಿದ್ದ 
ಮಾರ್ಗಸೂಚಿ ದರವನ್ನು ಎಕರೆ ಒಂದಕ್ಕೆ ರೂ.2-00 ಲಕ್ಷಕ್ಕೆ ಬದಲಾಗಿ ರೂ.91000-00 ಎಂದು ಮಾರ್ಪಡಿಸಿ, ಈ ಹಿಂದೆ ವಿಧಿಸಲಾಗಿದ್ದ 
ಷರತ್ತುಗಳೊಂದಿಗೆ ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಮಂಜೂರು ಮಾಡಿದೆ. 


1. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 
ಉಪಯೋಗಿಸತಕ್ಕದ್ದು. 
ಎ 
2. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 
3. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


೮೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 





೧೧,504 
50- 


ವಿ 


ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 
ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 


. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು ಪರಿಹಾರ ನೀಡದೇ 


ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 


. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 


ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 
ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 
ಪಾವತಿಸತಕ್ಕದ್ದು. 

ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ ಉಲ್ಲಂಘನೆಯಾದಲ್ಲಿ ಈ 
ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ 
ಪಡೆಯಲಾಗುವುದು. 


. ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ/ಇಲಾಖೆಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 


ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


150 ಕಂದಾಯ ಇಲಾಖೆ(ಭೂಮಂಜೂರಾತಿ-1). 


ಇಂಧನ ಸಚಿವಾಲಯ 


ಷಯ: 2012-13ನೇ ಸಾಲಿನಲ್ಲಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಸರ್ಕಾರ ಬಂಡವಾಳ ಹೂಡಿಕೆಗೆ ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 471 ವೆಚ್ಚ-1/2012 ದಿನಾಂಕ 02.04.2012 ಮತ್ತು 03.04.2012. 


2. ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 17 ಪಿಎಸ್‌ಆರ್‌ 2012 ದಿ: 13.04.2012, 28.06.2012, 18.10.2012 ಮತ್ತು 
24.01.2013. 
3. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 67 ಪಿಎಸ್‌ಆರ್‌ 2012 ದಿ: 06.09.2012 ಮತ್ತು 18.10.2012. 


4. ಆರ್ಥಿಕ ಇಲಾಖೆ ಪತ್ರ ಸಂಖ್ಯೆ ಎಫ್‌.ಡಿ.367/ವೆಚ್ಚ-1/2012 ದಿನಾಂಕ: 30.03.2013. 


ಪ್ರಸ್ತಾವನೆ: 


1 2012-13ನೇ ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ವಿದ್ಯುಚ್ಛಕ್ತಿ ಯೋಜನೆಗಳಿಗೆ ಬಂಡವಾಳ ಹೂಡಿಕೆಗೆ ಲೆಕ್ಕ ಶೀರ್ಷಿಕೆ 4801-01-190-0- 
09-211 Investment in Power Utility ಯಡಿ ರೂ.400 ಕೋಟಿಗಳನ್ನು, ಪೂರಕ ಅಂದಾಜು-3ರಲ್ಲಿ ರೂ. 750.00 ಕೋಟಿಗಳನ್ನು 
ಮತ್ತು ಮೇಲೆ ಓದಲಾದ ಕ್ರಮ ಸಂಖ್ಯೆ-4ರಲ್ಲಿ ರೂ.100.00 ಕೋಟಿಗಳನ್ನು ಒದಗಿಸಿದೆ. ಈಗಾಗಲೆ ರೂ. 400.00ಕೋಟಗಳನ್ನು ವಿದ್ಯುಚ್ಚಕ್ತಿ 
ಯೋಜನೆಗಳಿಗೆ ಬಂಡವಾಳ ಹೂಡಿಕೆಗಾಗಿ (50೬10) ಹಣ ಬಿಡುಗಡೆ ಮಾಡಿದೆ. 

2) ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಮತ್ತು ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ 
ಬಂಡವಾಳ ಹೂಡಿಕೆ ಮಾಡಲು ಕೋರಿರುವುದರಿಂದ, ಸರ್ಕಾರ ಮನವಿಯನ್ನು ಪುರಸ್ಕರಿಸಿ ಬಂಡವಾಳ ಹೂಡಿಕೆಗಾಗಿ (Equity ಹಣ 
ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 17 ಪಿಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 30.03.2013 


ಸರ್ಕಾರವು ವಿದ್ಯುತ್‌ ವಲಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ರೂ. 170.00 
ಕೋಟಿಗಳನ್ನು (ರೂ. ನೂರ ಎಪ್ಪತ್ತು ಕೋಟಿಗಳು), ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ರೂ. 530.00 ಕೋಟಿಗಳನ್ನು (ರೂ. ಐನೂರ 
ಮೂವತ್ತು ಕೋಟಗಳು) ಮತ್ತು ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 30.00 ಕೋಟಗಳನ್ನು (ರೂ. ಮೂವತ್ತು ಕೋಟಗಳು), 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 30.00 ಕೋಟಿಗಳು (ರೂ. ಮೂವತ್ತು ಕೋಟಿಗಳು), ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು 
ಕಂಪನಿಗೆ ರೂ. 30.00 ಕೋಟಗಳು (ರೂ. ಮೂವತ್ತು ಕೋಟಗಳು), ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 30.00 ಕೋಟಿಗಳು 
(ರೂ. ಮೂವತ್ತು ಕೋಟಿಗಳು), ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ ರೂ. 30.00 ಕೋಟಿಗಳ (ರೂ. ಮೂವತ್ತು 
ಕೋಟಿಗಳು) ಬಂಡವಾಳವನ್ನು (50೬0) ಲೆಕ್ಕ ಶೀರ್ಷಿಕೆ "4801-01-190-0-09-211 Investment in Power 011105 (ಯೋಜನೆ)"ಯಡಿ 
ಹಣ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಗಳು ಮತ್ತು ವಿದ್ಯುತ್‌ ಸರಬರಾಜು ಕಂಪನಿಗಳ 
ಪರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಈ ಕೆಳಕಂಡ ಮೊತ್ತಕ್ಕೆ ಬಿಲ್ಲುಗಳನ್ನು ಸಲ್ಲಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆರವರ ಮೇಲು ರುಜುವನ್ನು ಹಣ ಸ್ವೀಕೃತಿ ರಸೀದಿ (p೩yee’s receipts) ಮೇಲೆ ಪಡೆದು ಹಣವನ್ನು ಪಡೆಯತಕ್ಕದ್ದು. 





ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ರ್ಲ೫ 
ರೂ. ಕೋಟಿಗಳಲ್ಲಿ 
ಬಿಲ್ಲು -1 ಬಿಲ್ಲು-2 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 350.00 180.00 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 200.00 120.00 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಪಡೆಯಲು ಆದೇಶಿಸಿರುವ ರೂ. 150.00 
ಕೋಟಿಗಳನ್ನು ಪ್ರತಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ರೂ. 30.00 ಕೋಟಿಗಳಂತೆ ವಿತರಿಸಲು ಆದೇಶಿಸಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಗಳು ಮತ್ತು ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಬಿಡುಗಡೆ ಮಾಡಿರುವ ಬಂಡವಾಳ ಬಳಕೆಯಾಗಿರುವ ಬಗ್ಗೆ ದೃಡೀಕರಣ (lization Cerificate) ಹಾಗೂ ಅನುಸರಣಾ 
ವರದಿಯನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 
ಕರ್ನಾಟಕ ಆರ್ಥಿಕ ಸಂಹಿತೆ 1957ರ ಕಲಂ1-ಸಿ ರಲ್ಲಿ ಪದತ್ತವಾದ ಅಧಿಕಾರದಂತೆ ಆರ್ಥಿಕ ಇಲಾಖೆಯು ಕರ್ನಾಟಕ ಆರ್ಥಿಕ ಸಂಹಿತೆ 
1957ರ ಕಲಂ 17ಸಿ) (4) ರ ಪ್ರಕಾರ ಸರ್ಕಾರದ ಬಂಡವಾಳ ಹೂಡಿಕೆಯ ಸಂಬಂಧ ರಾಜ್ಯ ಹುಜೂರು ಟ್ರಜರಿಯಿಂದ ಹಣ 
ಬಿಡುಗಡೆಯ ಕುರಿತು ಮಹಾಲೇಖಪಾಲಕರಿಂದ ಅಧಿಕಾರ ಪತ್ರ ಹೊರಡಿಸುವ ಷರತ್ತಿನಿಂದ ವಿನಾಯಿತಿ ನೀಡಿದೆ. 
ವಿದ್ಯುಚ್ಛಕ್ತಿ ಯೋಜನೆಗಳ ಮೇಲಣ ಬಂಡವಾಳ ಹೂಡಿಕೆಯನ್ನು ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು 
ಹಾಗು ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
[el ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 367/ Exp-1/2013 ದಿನಾ೦ಕ: 30.03.2013ಯಲ್ಲಿ ನೀಡಿರುವ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧೧.498 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಎನ್‌ 17 ಪಿಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 30.03.2013. 
ಸರ್ಕಾರದ ಆದೇಶ ಸಂಖ್ಯೆ ಇಎನ್‌ 17 ಪಿಎಸ್‌ಆರ್‌ 2012 ದಿನಾಂಕ 30.03.2003ರ ಆದೇಶ ಭಾಗದ ಪ್ಕಾರ 1 ಮತ್ತು ಪ್ಯಾರಾ 3 ಈ 


ಕೆಳಕಂಡಂತಿದೆ. 


1. 


3. 


“ಸರ್ಕಾರವು ವಿದ್ಯುತ್‌ ವಲಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ರೂ. 170.00 
ಕೋಟಿಗಳನ್ನು (ರೂ. ನೂರ ಎಪ್ಪತ್ತು ಕೋಟಿಗಳು), ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ರೂ. 530.00 ಕೋಟಿಗಳನ್ನು (ರೂ. ಐನೂರ 
ಮೂವತ್ತು ಕೋಟಿಗಳು) ಮತ್ತು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 30.00 ಕೋಟಿಗಳನ್ನು (ರೂ. ಮೂವತ್ತು ಕೋಟಿಗಳು), 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 30.00 ಕೋಟಿಗಳು (ರೂ. ಮೂವತ್ತು ಕೋಟಿಗಳು), ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು 
ಕಂಪನಿಗೆ ರೂ. 30.00 ಕೋಟಿಗಳು (ರೂ. ಮೂವತ್ತು ಕೋಟಿಗಳು), ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 30.00 ಕೋಟಿಗಳು 
(ರೂ. ಮೂವತ್ತು ಕೋಟಿಗಳು), ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ ರೂ. 30.00 ಕೋಟಿಗಳ (ರೂ. ಮೂವತ್ತು 
ಕೋಟಿಗಳು) ಬಂಡವಾಳವನ್ನು (50೬0) ಲೆಕ್ಕ ಶೀರ್ಷಿಕೆ "4801-01-190-0-09-211 Investment in Power Ulilities (ಯೋಜನೆ)"ಯಡಿ 
ಹಣ ಬಿಡುಗಡೆ ಮಾಡಿ ಆದೇಶಿಸಿದೆ”. 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಪಡೆಯಲು ಆದೇಶಿಸಿರುವ ರೂ. 150.00 
ಕೋಟಿಗಳನ್ನು ಪ್ರತಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ರೂ. 30.00 ಕೋಟಿಗಳಂತೆ ವಿತರಿಸಲು ಆದೇಶಿಸಿದೆ. 


ಮೇಲಿನ ಎರಡು ಕಂಡಿಕೆಗಳನ್ನು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು 


“ಸರ್ಕಾರವು ವಿದ್ಯುತ್‌ ವಲಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ರೂ. 170.00 
ಕೋಟಿಗಳನ್ನು (ರೂ. ನೂರ ಎಪ್ಪತ್ತು ಕೋಟಗಳು), ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ರೂ. 530.00 ಕೋಟಿಗಳನ್ನು (ರೂ. ಐನೂರ 
ಮೂವತ್ತು ಕೋಟಗಳು) ಮತ್ತು ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 40.00 ಕೋಟಿಗಳನ್ನು (ರೂ. ನಲವತ್ತು ಕೋಟಿಗಳು), 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 25.00 ಕೋಟಿಗಳು (ರೂ. ಇಪ್ಪತೈದು ಕೋಟಿಗಳು), ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು 
ಕಂಪನಿಗೆ ರೂ. 35.00 ಕೋಟಿಗಳು (ರೂ. ಮೂವತ್ತೈದು ಕೋಟಿಗಳು), 

ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 25.00 ಕೋಟಿಗಳು (ರೂ. ಇಪ್ಪತ್ತೈದು ಕೋಟಿಗಳು), ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು 
ನಿಗಮ ನಿಯಮಿತಕ್ಕೆ ರೂ. 25.00 ಕೋಟಿಗಳ (ರೂ. ಇಪ್ಪತ್ತೈದು ಕೋಟಿಗಳು) ಬಂಡವಾಳವನ್ನು (5041) ಲೆಕ್ಕ ಶೀರ್ಷಿಕೆ '4801-01-190-0- 
09-211 Investment in Power Utilities (ಯೋಜನೆ)"ಯಡಿ ಹಣ ಬಿಡುಗಡೆ ಮಾಡಿ ಆದೇಶಿಸಿದೆ”. 


೮೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ೧ 





3. ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಪಡೆಯಲು ಆದೇಶಿಸಿರುವ ರೂ. 150.00 
ಕೋಟಿಗಳನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 40.00 ಕೋಟಿಗಳನ್ನು (ರೂ. ನಲವತ್ತು ಕೋಟಿಗಳು), ಮಂಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿಗೆ ರೂ. 25.00 ಕೋಟಿಗಳು (ರೂ. ಇಪ್ಪತ್ತೈದು ಕೋಟಿಗಳು), ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 35.00 ಕೋಟಿಗಳು 


(ರೂ. ಮೂವತ್ತೈದು ಕೋಟಗಳು), 


ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 25.00 ಕೋಟಿಗಳು (ರೂ. ಇಪ್ಪತ್ತೈದು ಕೋಟಿಗಳು), 


ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಕ್ಕೆ ರೂ. 25.00 (ರೂ. ಇಪ್ಪತ್ತೈದು ಕೋಟಿಗಳು) ಕೋಟಿಗಳಂತೆ ವಿತರಿಸಲು ಆದೇಶಿಸಿದೆ. 


ಉಳಿದಂತೆ ಸದರಿ ಆದೇಶದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧೧.499 ಇಂಧನ ಇಲಾಖೆ 
ENERGY SECRETARIAT 
Sub: Reallocation of subsidy released to ESCOMs during 2012-13. 
Read: 1. Govt order No: EN 145 PSR 2004 dated 15.03.2005. 
2. Govt order No: EN 55 PSR 2008 dated 04.09.2008. 
3. Govt order No: EN 14 PSR 2012 dated 23.04.2012, 09.05.2012, 05.06.2012, 
25.06.2012, 03.07.2012, 23.07.2012, 06.08.2012, 31.08.2012, 06.09.2012, 
04.10.2012, 08.10.2012, 02.11.2012, 15.11.2012, 14.12.2012, 11.01.2013, 
23.01.2013, 23.02.2013, 01.03.2013 and 07.03.2013. 
Preamble: 


1. 


The State Government has been releasing subsidy and arrears of subsidy to the ESCOMs towards free power supply to IP 
sets & BJ/KJ Installations as approved by KERC. The subsidy approved by KERC for 2012-13 is Rs.4776.94 Crs and the 
arrears of subsidy outstanding at the beginning of the year was Rs. 1607.61 Crs. The State Govt has released Rs. 4704.00 
Crs of regular subsidy and Rs. 650.00 Crs towards arrears of subsidy during 2012-13, the details of which as on 21.03.2013 
was as follows: 


Rs. in Crores 












































ESCOMs Regular Arrears Total 
BESCOM 602.00 203.00 805.00 
MESCOM 275.00 8.00 283.00 
HESCOM 1947.00 334.00 2281.00 
GESCOM 1083.00 105.00 1188.00 
CESC 742.25 0 742.25 
HUKKERI 54.75 0 54.75 
Total 4704.00 650.00 5354.00 
2. The State Govt is also releasing subsidy by tripartite adjustment. The exact amount available for tripartite adjustment would 
be known normally by the end of financial year. The amount available for tripartite adjustment has been finalized now by the 
ESCOMs. 
3. In order to adjust the entire amount available for tripartite adjustment now finalized by the ESCOMs, it has become necessary 


to re-allocate the subsidy and arrears of subsidy already released during 2012-13 among the ESCOMs. Hence this order. 
GOVT ORDER NO: EN 14 PSR 2012 BANGALORE, DATE: 30.03.2013 


1. The State Govt is pleased to accord approval for re-allocating Rs. 41.21 Crores of regular subsidy released to HESCOM during 
2012-13 towards arrears of subsidy of HESCOM as approved by KERC and there will not be any cash outflow. 

2. Approval is also accorded for re-allocating the subsidy and arrears of subsidy released to BESCOM, MESCOM and CESC to 
HESCOM as indicated in the following table: 


Rs. in crores 

















Reallocation of regular 
ಲ ೆ ತ 
ESCOMs Withdrawal from subsidy & arrears ೦ Spbady. ಸಿಗ 
towards arrears of subsidy of 
HESCOM 
Regular Subsidy | Arrears of Subsidy The release of RS. 101.15 
BESCOM 0.00 11.00 0.00 [41.214+59.94=101.15] Crores 
of regular subsidy of HESCOM 
MESCOM 0.00 - 0.74 0.00 




















ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ರ್ಳ೭ 








Reallocation of regular 
subsidy & arrears of subsidy 








ESCOMs Withdrawal from t Remarks 
towards arrears of subsidy of 
HESCOM 
HESCOM - 41.21 0.00 + 112.89 | & CESC is adjusted towards 
CESC - 59.94 0.00 0.00 | arrears of subsidy oESCOM 





and release of arrears of 
subsidy of Rs. 11.74 Crores to 
Total -101.15 - 11.74 + 112.89 | BESCOM & MESCOM is 
adjusted to arrears of subsidy 
requirement of HESCOM. 























3. The adjustment of subsidy from among ESCOMs as approved in this order is only in respect of direct release to KPCL on behalf 
of ESCOMs. Accordingly, the respective ESCOMs and KPCL has to make necessary accounting entries in their books of 
accounts for 2012-13. 

4. There will not be any cash outflow and only book adjustment to accommodate the adjustment of entire Tripartite Adjustment 
amount of ESCOMs for 2012-13. 

5. Accountant General (A&E), Bangalore is requested to effect necessary changes accordingly. 

By order and in the name of the Governor of Karnataka, 
A.A. CHAPPARBAND 
Under Secretary to Government 
PR.492 Energy Department. 
ಇಂಧನ ಸಚಿವಾಲಯ 


ವಿಷಯ: ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಸಹಾಯಧನ ಬಿಡುಗಡೆ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 145 ಪಿಎಸ್‌ಆರ್‌ 2004 ದಿನಾಂಕ 15.03.2005. 
2. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 55 ಪಿಎಸ್‌ಆರ್‌ 2008 ದಿನಾ೦ಕ 04.09.2008. 


. 


ಪ್ರಸ್ತಾವನೆ: 

1. ಮೇಲಿನ ಕ್ರಮಾಂಕ-1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 'ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 
ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್‌ ಒದಗಿಸಲು (ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 

2. ಮೇಲಿನ ಕ್ರಮಾಂಕ-2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 
ಆದೇಶದವರೆಗೆ ದಿನಾಂಕ 01-08-2008ರಿ೦ದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್‌ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್‌ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 
ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 

3. ವಿದ್ಯುತ್‌ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್‌ ಸರಬರಾಜು ಮಾಡುವುದಕ್ಕಾಗಿ 2013-14ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ-7ರ ಪುಟ ಸಂಖ್ಯೆ-72ರಲ್ಲಿ 
ಲೆಕ್ಕಶೀರ್ಷಿಕೆ "2801-80-101-1-04-106 ಸಹಾಯಧನ (ಯೋಜನೇತರ)'ದ ಅಡಿಯಲ್ಲಿ ರೂ.5250.00 ಕೋಟಿಗಳನ್ನು ಒದಗಿಸಲಾಗಿದೆ. 

4. 2013-14ನೇ ಸಾಲಿನ ಏಪ್ರಿಲ್‌ ಮಾಹೆಗೆ ರೂ. 350.00 ಕೋಟಿಗಳ ಸಹಾಯಧನವನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲು 

ಪ್ರಸ್ತುತ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 13 ಪಿಎಸ್‌ಆರ್‌ 2013 ಬೆ೦ಗಳೂರು, ದಿನಾಂಕ 05.04.2013 


1 ಸರ್ಕಾರವು ಭಾಗ್ಯಜ್ಯೋತಿ / ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಉಚಿತ ವಿದ್ಯುತ್‌ 
ಸರಬರಾಜು ಮಾಡುತ್ತಿರುವುದಕ್ಕಾಗಿ ರೂ. 350.00 ಕೋಟಿಗಳ (ರೂ. ಮುನ್ನೂರ ಐವತ್ತು ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ ("2801-80-101-1-04-106 (ಸಹಾಯಧನ) (ಯೋಜನೇತರ) ಬಾಬ್ತು ಸಹಾಯಧನವನ್ನು ಈ 
ಕೆಳಕಂಡಂತೆ ಬಿಡುಗಡೆಗೊಳಿಸಿ ಆದೇಶಿಸಿದೆ. 











ಅ) (ರೂ. ಕೋಟಗಳಲ್ಲಿ) 
ವಿದ್ಯುತ್‌ ಸರಬರಾಜು 10ಹೆಚ್‌ಪಿ ವರೆಗಿನ ನೀರಾವರಿ ಭಾಗ್ಯ ಜ್ಯೋತಿ/ ಕುಟೀರ 2013-14ರ ಏಪ್ರಿಲ್‌ 
ಕಂಪನಿಗಳು ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಜ್ಯೋತಿ ಸ್ಥಾವರಗಳಿಗೆ ಮಾಹೆಗೆ ಬಿಡುಗಡೆ 
ಬೆವಿಕಂ 46.00 2.00 48.00 
ಮವಿಕಂ 21.00 1.00 22.00 























೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಮೇ ೨, ೨೦೧೩ 


ಭಾಗ ೧ 


























ವಿದ್ಯುತ್‌ ಸರಬರಾಜು 10ಹೆಚ್‌ಪಿ ವರೆಗಿನ ನೀರಾವರಿ ಭಾಗ್ಯ ಜ್ಯೋತಿ/ ಕುಟೀರ 2013-14ರ ಏಪ್ರಿಲ್‌ 

ಕಂಪನಿಗಳು ಪಂಪ್‌ಸೆಟ್‌ ವಿದ್ಯುತ್‌ ಸ್ಥಾವರಗಳಿಗೆ ಜ್ಯೋತಿ ಸ್ಥಾವರಗಳಿಗೆ ಮಾಹೆಗೆ ಬಿಡುಗಡೆ 
ಹುವಿಕಂ 135.00 5.00 140.00 
ಗುವಿಕಂ 78.00 3.00 81.00 
ಚಾವಿಸನಿನಿ 53.00 2.00 55.00 
ಹುಕ್ಕೇರಿ 4.00 0 4.00 
ಒಟ್ಟು 337.00 13.00 350.00 

















ಆ) ರೂ. 350.00 ಕೋಟಿಗಳನ್ನು ಎರಡು ಪ್ರತ್ಯೇಕ ಬಿಲ್ಲುಗಳ ಮೂಲಕ ಬಿಡುಗಡೆ ಮಾಡಲು ಆದೇಶಿಸಿದ್ದು, ಬಿಲ್ಲು-1ರಲ್ಲಿ ರೂ. 250.00 ಕೋಟಿಗಳು 
ಮತ್ತು ಬಿಲ್ಲು-2ರಲ್ಲಿ ರೂ. 100.00 ಕೋಟಿಗಳಾಗಿದ್ದು, ಈ ಕೆಳಕಂಡಂತೆ ಬಿಡುಗಡೆಗೊಳಿಸಿದೆ. 


(ರೂ. ಕೋಟಿಗಳಲ್ಲಿ) 









































ಬಿಲ್ಲು -1 
ವಿದುತ್‌ ವಿದ್ದುತ್‌ ಸರಬರಾಜು ವಿದ್ದುತ್‌ ಸರಬರಾಜು 
ಸ ರಿ ವಿದ್ಯುತ್‌ ರೆ ವಿದ್ಯುತ್‌ ಸರಬರಾಜು ಕಂಪನಿಗಳ 
ಸರಬರಾಜು ಕಂಪನಿಗಳ ಪರವಾಗಿ ಕಂಪನಿಗಳ ಪರವಾಗಿ 
ಸರಬರಾಜು ಪರವಾಗಿ ಚಾಮುಂಡೇಶ್ವರಿ ವಿದ್ಯುತ್‌ 
ಕಂಪನಿಗಳು ಕರ್ನಾಟಕ ವಿದ್ಯುತ್‌ ಬೆಂಗಳೂರು ವಿದ್ಯುತ್‌ 
ಕಂಪನಿಗಳಿಗೆ ಸರಬರಾಜು ನಿಗಮ ನಿಯಮಿತಕ್ಕೆ ನೇರ 
ನಿಗಮ ನಿಯಮಿತಕ್ಕೆ ರತ ಸರಬರಾಜು ಕಂಪನಿಗೆ ನೇರ ಬಿಡುಗಡೆ (49/7೦ ಕ 
( 
ನೇರ ಬಿಡುಗಡೆ ಬಿಡುಗಡೆ (60) ಓಟ್ಟು ಭತ್ತ 
ಬೆಎಕಂ 14.00 20.00 0 0 34.00 
ಮವಿಕಂ 8.00 8.00 0 0 16.00 
ಹುವಿಕಂ 50.00 33.00* 17.00 3.00 103.00 
ಗುವಿಕಂ 35.00 20.00 2.00 1.00 58.00 
ಚಾವಿಸನಿನಿ 25.00 14.00 0 0 39.00 
ಒಟ್ಟು 132.00 95.00 19.00 4.00 250.00 











ಇ) ಈ ಕೆಳಕಂಡಂತೆ ಬಿಡುಗಡೆಗೊಳಿಸಿ ಆದೇಶಿಸಿರುವ ಎರಡನೇ ಬಿಲ್ಲನ್ನು ದಿನಾಂಕ: 15.04.2013 ಅಥವಾ ನಂತರ ಸಲ್ಲಿಸಲು ಆದೇಶಿಸಿದೆ. 


(ರೂ. ಕೋಟಿಗಳಲ್ಲಿ) 





ಬಿಲ್ಲು -2 


ಣಿ 





ವಿದ್ಯುತ್‌ ಸರಬರಾಜು 


ವಿದ್ಯುತ್‌ ಸರಬರಾಜು 




















ವಿದ್ಯುತ್‌ ವಿದ್ಯುತ್‌ ವಿದ್ಯುತ್‌ ಸರಬರಾಜು ಕಂಪನಿಗಳ 
| ಕಂಪನಿಗಳ ಪರವಾಗಿ ಕಂಪನಿಗಳ ಪರವಾಗಿ 
ಸರಬರಾಜು ಸರಬರಾಜು ಪರವಾಗಿ ಚಾಮುಂಡೇಶ್ವರಿ ವಿದ್ಯುತ್‌ 
ತ ಕರ್ನಾಟಕ ವಿದ್ಯುತ್‌ ಬೆಂಗಳೂರು ವಿದ್ಯುತ್‌ ಬ 
ಕಂಪನಿಗಳು ಕಂಪನಿಗಳಿಗೆ ಸರಬರಾಜು ನಿಗಮ ನಿಯಮಿತಕ್ಕೆ 
ನಿಗಮ ನಿಯಮಿತಕ್ಕೆ ಸರಬರಾಜು ಕಂಪನಿಗೆ ನೇರ ಕ 
ಕ | ನೇರ ಬಿಡುಗಡೆ ನೇರ ಬಿಡುಗಡೆ (JSWPTC) ಒಟು ಮೊತ 
ನೇರ ಬಿಡುಗಡೆ ಬಿಡುಗಡೆ (GUVNL) ಶ್‌ 
ಬೆವಿಕಂ 14.00 0 0 0 14.00 
ಮವಿಕಂ 6.00 0 0 0 6.00 
ಹುವಿಕಂ 15.00 17.00* 5.00 4.00 41.00 
ಗುವಿಕಂ 15.00 8.00 0 0 23.00 
ಚಾವಿಸನಿನಿ 5.00 6.00 5.00 0 16.00 
ಒಟ್ಟು 55.00 31.00 10.00 4.00 100.00 























* ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿಗೆ ನೇರ ಬಿಡುಗಡೆ ಮಾಡಿರುವ ರೂ. 33.00 ಕೋಟಿಗಳಲ್ಲಿ ರೂ. 3.00 ಕೋಟಿ ಮತ್ತು ಎರಡನೇ 
ಕಂತಿನ ರೂ. 17.00 ಕೋಟಿಗಳಲ್ಲಿ ರೂ. 1.00 ಕೋಟಿಯನ್ನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರ ಸಂಘದ ಬಾಬ್ತು ಸಹಾಯಧನವೆಂದು 
ಲೆಕ್ಕೀಕರಿಸುವುದು. 


2. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ರೂ. 187.00 ಕೋಟಿಗಳು, ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 49.00 


ಕೋಟಿಗಳು, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 8.00 ಕೋಟಿಗಳು, 


ಹುಬಳಿ 
ಬಳ 


ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 


50.00 ಕೋಟಿಗಳು, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಗೆ ರೂ. 28.00 ಕೋಟಿಗಳು ಮತ್ತು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೮೯೯ 





9. 


PR.490 


ನಿಗಮಕ್ಕೆ ರೂ. 28.00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಮೇಲೆ ತಿಳಿಸಿರುವಂತೆ ಎರಡು ಪ್ರತ್ಯೇಕ ಬಿಲ್ಲುಗಳನ್ನು 
ಮೇಲೆ ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. 


ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಮೂರು ದಿನಗಳೊಳಗೆ ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ 
(Uiilization Certificate) ಸಲ್ಲಿಸತಕ್ಕದ್ದು. 

ಮೇಲಿನ ಕೋಷ್ಟಕಗಳಲ್ಲಿರುವಂತೆ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು ಚಾಮುಂಡೇಶ್ವರಿ 
ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತಗಳ ಪರವಾಗಿ ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗೆ ಮರುಹಂಚಿಕೆ ಮಾಡಿ ಬಿಡುಗಡೆ 
ಮಾಡಿರುವ ರೂ. 29.00 ಕೋಟಿಗಳ ಸಹಾಯಧನವನ್ನು ಗುಜರಾತ್‌ ಊರ್ಜಾ ವಿಕಾಸ ನಿಗಮ ನಿಯಮಿತ (GUVNL)ದಿಂದ 
ಖರೀದಿಸುತ್ತಿರುವ ಅಲ್ಫಾವಧಿ ವಿದ್ಯುತ್‌ ಖರೀದಿ ವೆಚ್ಚ ಭರಿಸಲು ಬಿಡುಗಡೆ ಮಾಡಿದೆ. 


ಸಲ್ಲಿಸಿ ಸ್ತೀಕ್ಸತಿ ರಸೀದಿಯ 
[se ವಲ 


ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ಮತ್ತು ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಚಾಮುಂಡೇಶ್ವರಿ ವಿದ್ಯುತ್‌ 
ಸರಬರಾಜು ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ ರೂ. 8.00 ಕೋಟಿಗಳನ್ನು ಜಿಂದಾಲ್‌ ಸ್ಟೀಲ್‌ ವರ್ಕ್ಸ್‌ ಪವರ್‌ ಟ್ರೇಡಿಂಗ್‌ ಕಂಪನಿ 
(JSWPTC) ದಿಂದ ಖರೀದಿಸಿರುವ ವಿದ್ಯುತ್‌ ಖರೀದಿಯ ಬಾಕಿಗೆ ಲೆಕ್ಕೀಕರಿಸುವುದು. 
ವಿದ್ಯುತ್‌ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್‌ 
ಸರಬರಾಜು ಕಂಪನಿಗಳ ವಿದ್ಯುತ್‌ ಖರೀದಿ-ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 
ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್‌ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 
ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್‌ ಖರೀದಿ ಬಾಕಿಯನ್ನು ವಿದ್ಯುತ್‌ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 
10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್‌ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ 
ಬೇಡಿಕೆಗಳ ಬಗ್ಗೆ ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗು ಲೆಕ್ಕ ಪರಿಶೋಧನಾ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ದಾ ಎ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD 471 Exp-| 2013, ಬೆಂಗಳೂರು, ದಿನಾಂಕ: 04.04.2013ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎ. ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ತು 


ಷಯ:- ಕೇಂದ ಪುರಸ್ಕೃತ ಜೀತವಿಮುಕ್ತರ ಪುನರ್ವಸತಿ ಕಾರ್ಯ ಯೋಜನೆಯಡಿ ರಾಜ್ಯದ ತುಮಕೂರು ಜಿಲ್ಲೆಯ ಒಟ್ಟು 726 


ಪರಿಶಿಷ್ಟಪಾತಿಯ ಜೀತ ವಿಮುಕ್ತರಿಗೆ 2012-13ನೇ ಸಾಲಿನಲ್ಲಿ ಕೇಂದದ ಹಾಗೂ ರಾಜ್ಯದ ಪಾಲಿನ ಅನುದಾನವನ್ನು 
ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ:- 1. ಜಿಲ್ಲಾ ಪಂಚಾಯಿತಿ ತುಮಕೂರು ಇವರ ಪತ್ರ ಸಂ:ತುಜಿಪಂ/ಅಭಿ/ಪಂರಾಇಂವಿ/ 31/2012-13 ದಿನಾಂಕ:21-01-2013 


2. ರಾಜ್ಯ ಸರ್ಕಾರವು ಕೇಂದ್ರ ಕಾರ್ಮಿಕ ಮಂತ್ರಾಲಯಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯ ಪತ್ರ ಸಂ: RDP/15/RBL/2012 
ದಿನಾಂಕ:04-02-2013 


3. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯದ ಪತ್ರ ಸಂ:No.$-11011/ 05/ 98-BL (Vol-2)dt:08-03-2013 


ಕೇಂದ ಪುರಸ್ಕೃತ ಜೀತವಿಮುಕ್ತರ ಕಾರ್ಯ ಯೋಜನೆಯಡಿ ಪತಿ ಜೀತವಿಮುಕ್ತರ ಪುರ್ನವಸತಿಗಾಗಿ ತಲಾ ರೂ.20,000/-ಗಳನ್ನು ಕೇಂದ 


ಹಾಗೂ ರಾಜ್ಯ ಸರ್ಕಾರಗಳು ಶೇ.50:50ರ ಅನುಪಾತದಲ್ಲಿ ಒದಗಿಸಬೇಕಾಗಿರುತ್ತದೆ. ಮೇಲ್ಕಂಡ ಉಲ್ಲೇಖ (1ರ ಪತ್ರದಲ್ಲಿ ತುಮಕೂರು ಜಿಲ್ಲಾ 
ಪಂಚಾಯಿತಿಯು ಸರ್ಕಾರಕ್ಕೆ ಸಲ್ಲಿಸಿರುವ ಒಟ್ಟು 845 ಜೀತವಿಮುಕ್ತರ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಉಲ್ಲೇಖ (2)ರ ಪತ್ರದಲ್ಲಿ ಸಲ್ಲಿಸಲಾಗಿರುತ್ತದೆ. 
ಆದರೆ, ಕೇಂದ್ರ ಸರ್ಕಾರವು ಮೇಲೆ ಓದಲಾದ ಕಮ ಸಂ.(3)ರ ಆದೇಶದಲ್ಲಿ ತುಮಕೂರು ಜಿಲ್ಲೆಯ ಮದುಗಿರಿ ತಾಲ್ಲೂಕಿನ ಒಟ್ಟು 726 ಜನ ಪರಿಶಿಷ್ಟ 
ಜಾತಿಯ ಜೀತ ವಿಮುಕ್ತರಿಗೆ ಮಾತ್ರ ಕೇಂದ್ರದ ಪಾಲಿನ ಜೀತ ವಿಮುಕ್ತರ ಪುನರ್ವಸತಿ ಸಹಾಯಧನವಾದ ಒಟ್ಟು ರೂ.72.60ಲಕ್ಷಗಳ ಅನುದಾನವನ್ನು 
ಬಿಡುಗಡೆ ಮಾಡಿರುತ್ತದೆ. ಈ ಅನುದಾನಕ್ಕೆ ಎದುರಾಗಿ ರಾಜ್ಯದ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡಲು ನಿರ್ದೇಶನ ನೀಡಿರುತ್ತದೆ. 


ರಾಜ್ಯದ ಆಯವ್ಯಯದಡಿ ಜೀತದಾಳುಗಳ ಪುನರ್ವಸತಿ ಯೋಜನೆಯ ಕಾರ್ಯಕಮಕ್ಕಾಗಿ 2012-13ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 2230-01- 


198-6-01(ಯೋಜನೆ)ಯಡಿ ಒಟ್ಟು ರೂ407.00ಲಕ್ಷಗಳ ಅನುದಾನವನ್ನು ಕಲ್ಪಿಸಿರುತ್ತದೆ. ಪ್ರಸ್ತುತ ಸದರಿ ಲೆಕ್ಕಶೀರ್ಷಿಕೆಯಡಿ ಅನುದಾನದಿಂದ ಕೇಂದ 
ಹಾಗೂ ರಾಜ್ಯದ ಪಾಲಿನ (50:50ಅನುಪಾತದಲ್ಲಿ) ಪುನರ್ವಸತಿ ಅನುದಾನ ರೂ.145.20ಲಕ್ಷಗಳನ್ನು (ರೂ. ಒಂದುಕೋಟಿ ನಲವತ್ತೈದು ಲಕ್ಷದ ಇಪ್ಪತ್ತು 
ಸಾವಿರ ಮಾತ) 726 ಜನ ಜೀತವಿಮುಕ್ತರಿಗೆ ಈ ಕೆಳಗೆ ತಿಳಿಸಿರುವಂತೆ ಬಿಡುಗಡೆ ಮಾಡಲು ನಿರ್ಧರಿಸಿದೆ. ಅದಕ್ಕಾಗಿ ಈ ಕೆಳಕಂಡ ಆದೇಶ. 


೯೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





ಸರ್ಕಾರದ ಆದೇಶ ಸಂ.ಗಾಅಪ.15.ಆರ್‌ಬಿಎಲ್‌.2012 ಬೆಂಗಳೂರು, ದಿನಾಂಕ: 30-03-2013 
pS 


ಕೇಂದ್ರ ಪುರಸ್ಕೃತ ಜೀತವಿಮುಕ್ತರ ಪುನರ್ವಸತಿ ಕಾರ್ಯಯೋಜನೆಯಡಿ 2012-13ನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಯ ಮದುಗಿರಿ ತಾಲ್ಲೂಕಿನ 
ಒಟ್ಟು 726 ಪರಿಶಿಷ್ಠಜಾತಿಯ ಜೀತ ವಿಮುಕ್ತರಿಗೆ ಪುನರ್ವಸತಿ ಕಲ್ಪಿಸಲು ಕೇಂದ್ರದ ಹಾಗೂ ರಾಜ್ಯದ ಪಾಲಿನ (50:50 ಅನುಪಾತದಲ್ಲಿ) ಒಟ್ಟು 
ರೂ.145.20ಲಕ್ಷಗಳನ್ನು (ರೂ. ಒ೦ದುಕೋಟಿ ನಲವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಮಾತ) ಕೆಳಕಂಡ ಕೋಷ್ಠಕದಂತೆ ರಾಜ್ಯದ ತುಮಕೂರು ಜಿಲ್ಲಾ 
ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅವರ ಬೇಡಿಕೆ ಅನುಸಾರ ಅನುದಾನ ಬಿಡುಗಡೆಮಾಡಲು ಸರ್ಕಾರ ಮಂಜೂರಾತಿ ನೀಡಿದೆ. 


ಈ ಯೋಜನೆಗೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2230-ಕಾರ್ಮಿಕ ಮತ್ತು ಉದ್ಯೋಗ-01-ಕಾರ್ಮಿಕ-198-ಗ್ರಾಮ ಪಂಚಾಯಿತಿಗಳಿಗೆ 
ಸಹಾಯ-6-ಗ್ರಾಮ ಪಂಚಾಯಿತಿಗಳು-ಕೇಂದ್ರ ಪುರಸ್ಕೃತ ಯೋಜನೆ (ಜೀತದಾಳುಗಳ ಪುನರ್‌ವಸತಿ)-01-ಬ್ಲಾಕ್‌ ಅನುದಾನ-300-ಒಟ್ಟು ಜಿಲ್ಲಾ 
ಪಂಚಾಯಿತಿ (ಯೋಜನೆ)ಗೆ ಜಮಾ ಮಾಡತಕ್ಕದ್ದು. 











ಕೋಷ್ಠಕ 
(ರೂ.ಲಕ್ಷಗಳಲ್ಲಿ) 
ಕೇಂದ್ರ ಪುರಸ್ಕೃತ ಜೀತ ವಿಮುಕ್ತರ ಕಾರ್ಯ ಯೋಜನೆಯಡಿ 
ಈಗ ಬಿಡುಗಡೆ ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯದ ಪಾಲಿನ 
ಒಟ್ಟು ಪುನರ್ವಸತಿ ಸಹಾಯಧನ (50:50 ಅನುಪಾತದಲ್ಲಿ) 
ಜಿಲ್ಲಾ ಪಂ. ಜಿಲ್ಲಾ ಪಂಚಾಯಿತಿಯ ಜೀತವಿಮುಕ್ತರ ಜೀತ ವಿಮುಕ್ತಗೊಂಡ ನಂದ ಸರ್ಕಾರವು ವನ ಪಾಲಿಗ ಚಟ್ಟು 
ಸ್ರಸಂ. ಕ ಪ್ರಸಾವನೆ ದಿನಾಂಕ ಹ ಹ ಬಿಡುಗಡೆಗೊಳಿಸಿದ | ಎದುರಾಗಿ ಬಿಡುಗಡೆ | ಲಕ್ಷಗಳ10ಲ್ಲಿ 
ವ ್ಜ ತನ್ನ ಪಾಲಿನ ಮಾಡುತ್ತಿರುವ 
ಹುನರ್ವಸತಿ ರಾಜ್ಯದ ಪಾಲಿನ 
ಸಹಾಯಧನ ಸಹಾಯಾನುದಾನ 
(ರೂ. ಲಕ್ಷ ಗಳಲ್ಲಿ) | (ಲಕ್ಷ ರೂ.ಗಳಲ್ಲಿ) 
1 ತುಮಕೂರು 21-01-13 ಪರಿಶಿಷ್ಟ 26-03-2012 72.60 72.60 145.20 
ಜಿಲ್ಲೆಯ ಜಾತಿಗೆ ಸೇರಿದ 
ಮದುಗಿರಿ 726 ಜನ 
ತಾಲ್ಲೂಕು 
































ಮೇಲ್ಕಂಡ ಕೋಷ್ಟಕದ ಕಲಂ 8 ರಲ್ಲಿ ನಮೂದಿಸಿರುವ ರೂ.145.20 ಲಕ್ಷಗಳ ಅನುದಾನವನ್ನು ಈಗ ಬಿಡುಗಡೆಗೊಳಿಸಿ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌ ತುಮಕೂರು ಜಿಲ್ಲೆ ಇವರಿಗೆ ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಜೀತವಿಮುಕ್ತರಿಗೆ ಪುನರ್ವಸತಿ 
ಕಲ್ಪಿಸುವ ಉದ್ದೇಶಕ್ಕೆ ಮಾತ ಬಳಸಿಕೊಳ್ಳಲು ಅನುಮತಿಸಲಾಗಿದೆ. 


1. ಕೋಷ್ಟಕದಲ್ಲಿ ತೋರಿಸಿರುವ ತಮ್ಮ ಜಿಲ್ಲೆಯ ಜೀತವಿಮುಕ್ತರು ಈ ಹಿಂದೆ ಜೀತದಾಳುಗಳಾಗಿದ್ದರು ಹಾಗೂ ಅವರನ್ನು 
ಜೀತಕ್ಕಿರಿಸಿಕೊಂಡಿದ್ದ ಮಾಲೀಕರನ್ನು ಫಿರ್ಯಾದು ಮಾಡಲು ಪತ್ಯೇಕವಾಗಿ ಕಮ ತೆಗೆದುಕೊಳ್ಳಲಾಗುತ್ತೆಂಬ ಬಗ್ಗೆ ಧೃಢೀಕರಣವನ್ನು 
ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಪಡೆದುಕೊಂಡು, ಸದರಿ ಜೀತವಿಮುಕ್ತರಿಗೆ ಪುನರ್ವಸತಿ ಕಲ್ಪಿಸುವುದು. 


2. ಕೇಂದ ಸರ್ಕಾರದ ದಿನಾಂಕ:08-03-2013ರ ಆದೇಶದಲ್ಲಿ ಸೂಚಿಸಿರುವ ಮಾರ್ಗಸೂಚಿಗಳ ಅನುಸಾರ ಪುನರ್ವಸತಿ ಧನವನ್ನು ವೆಚ್ಚ 
ಮಾಡತಕ್ಕದ್ದು ಹಾಗೂ ಕೇಂದ್ರ ಪುಸ್ಮತ ಜೀತ ವಿಮುಕ್ತರ ಪುನರ್ವಸತಿ ಕಾರ್ಯಯೋಜನೆಯಡಿ ಸ್ವೀಕೃತವಾದ ಪೂರ್ಣ ಅನುದಾನಕ್ಕೆ 
ಪ್ರತ್ಯೇಕ ವಹಿಯನ್ನು ನಿರ್ವಹಿಸತಕ್ಕದ್ದು. 


3. ಭಾರತದ ಕಂಟೋಲರ್‌ ಮತ್ತು ಮಹಾಲೇಖಪಾಲರು ಇಚ್ಛೆಪ ಟ್ಟಲ್ಲಿ ಟೆಸ್ಟ್‌ ಚೆಕ್‌ಗೆ ಒದಗಿಸಲು ಪತಿ ಯೋಜನೆವಾರು ವೆಚ್ಚದ 
ಲೆಕ್ಕಪ ತಗಳನ್ನು ಸವರಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿರ್ವಹಿಸತಕ್ಕದ್ದು 


4. 1976ರ ಜೀತಗಾರಿಕೆ ಪದ್ಧತಿ (ನಿರ್ಮೂಲನ) ಕಾಯ್ದೆ ಹಾಗೂ ಅದರಡಿ ರೂಪಿಸಿರುವ ನಿಯಮಗಳಂತೆ ಗುರುತಿಸಿ ಜೀತಪದ್ಧತಿಯಿಂದ 
ಬಿಡುಗಡೆಗೊಳಿಸಲಾದ ಜೀತವಿಮುಕ್ತರಿಗೆ ಮಾತ ಈ ಯೋಜನೆಯಡಿ ಸಹಾಯಸೌಲಭ್ಯಗಳನ್ನು ಕಲ್ಪಿಸತಕ್ಕದ್ದು. 


5. ಈ ಯೋಜನೆಯಡಿ ಪುನರ್ವಸತಿ ಸೌಲಭ್ಯವನ್ನು ಒದಗಿಸುವಾಗ (ಸುಮಾರು 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ) ಅವಧಿಯಿಂದ 
ಜೀತಪದ್ಧತಿಯಡಿ ಸಂಕಷ್ಟದಲ್ಲಿದ್ದಂತಹ ಜೀತದಾಳುಗಳಿಗೆ ಆದ್ಯತೆಯನ್ನು ನೀಡತಕ್ಕದ್ದು. 


6. ಈಗ ಬಿಡುಗಡೆ ಮಾಡಿರುವ ಅನುದಾನವನ್ನು ಪಸಕ್ತ ಸಾಲಿನಲ್ಲೇ ಖಜಾನೆಯಿಂದ ಸೆಳೆದು ಯಾವುದೇ ಕಾರಣಕ್ಕೂ ಕಾಯ್ದಿರಿಸದೇ 
ಜೀತವಿಮುಕ್ತರ ಪುನರ್ವಸತಿಗಾಗಿ ಕೂಡಲೇ ಬಳಕೆ ಮಾಡತಕ್ಕದ್ದು. ಈ ಅನುದಾನದವು 2012-13ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 
ವ್ಯಪಗತವಾದಲ್ಲಿ ಮುಂದಿನ ಸಾಲಿನಲ್ಲಿ ಬಿಡುಗಡೆಗೊಳಿಸಲು ಅವಕಾಶವಿರುವುದಿಲ್ಲ. 


7: ವೆಚ್ಚ ಮಾಡಲಾದ ಅನುದಾನಕ್ಕೆ ಹಣಬಳಕೆ ಪಮಾಣಪತ್ರ ಹಾಗೂ ಆಡಿಟ್‌ ಮಾಡಲಾದ ತ:ಖ್ತೆಗಳನ್ನು ಸರ್ಕಾರಕ್ಕೆ 15 ದಿನದೊಳಗಾಗಿ 
ತಪ್ಪದೇ ಕಳುಹಿಸತಕ್ಕದ್ದು. ಕೇಂದ ಸರ್ಕಾರವು ನಿಗದಿಪಡಿಸಿರುವ ನಮೂನೆಯಲ್ಲಿ ಪತಿ ಮಾಹೆಯೂ ಭೌತಿಕ ಹ ಆರ್ಥಿಕ ಪಗತಿ 
ವರದಿಗಳನ್ನು ಗಂ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನಿಗದಿ ಪಡಿಸಿದ ಹಕ್ಕುಗಳ 
ನಮೂನೆಯಲ್ಲಿಯೇ ಡವ ಪಗತಿ ವರದಿಯನ್ನು ನಿಯತಕಾಲಿಕವಾಗಿ ತಪ್ಪದೇ ನಿರ್ದೇಶಕರು, ಸ ಉದ್ಯೋಗ 
ಕಾರ್ಯಕಮಗಳು, ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ರವರಿಗೆ ಕಳುಹಿಸತಕ್ಕದ್ದು. 


tu 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೯೦೧ 





8. ಈ ಆದೇಶವನ್ನು ಸರ್ಕಾರದ ಆರ್ಥಿಕ ಇಲಾಖೆಯ (ವೆಚ್ಚಗಳು) ಆದೇಶ ಸಂ.ಎಫ್‌ಡಿ/04/ಟಿಎಫ್‌ಪಿ/2012 ಬೆಂಗಳೂರು 
ದಿನಾಂಕ:27-04-2012 ರಲ್ಲಿನ ಕಂಡಿಕೆ 17ರ ಅನ್ವಯ ಹಾಗೂ ಇಲಾಖಾ ಆಂತರಿಕ ಆರ್ಥಿಕ ಸಲಹೆಗಾರರ ಸಹಮತಿ ಸಂ.ಗಾಅಪ 
166. ಪಿಬಿಎಸ್‌.2013 ದಿನಾಂಕ:30-03-2013 ರಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೀಪಾ 
ನಿರ್ದೇಶಕರು ಸ್ವಉಕಾ 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
೧೧.491 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


INFRASTRUCTURE DEVELOPMENT SECRETARIAT 


Sub: Construction of limited height RuB at Km 129/ 900 - 130/ 000 at Naganahalli yard Mysore Taluk 
reg- Administrative approval and release of funds. 
Read: 1) Letter dated: 05.01.2012 received from Hon'ble MLA, Chamundeshwari Constituency, Mysore. 
2) Letter No. W352/ CN/ BNC/ RUB at NHY (Deposit), dated: 24.10.2011, received from Chief 
Engineer, Construction, SWR, Bangalore. 
3) Government letter No IDD 7 NSW 2012, dated: 02.02.2012 & 07.04.2012 
4) Letter No. W352/ CN/ BNC/ RUB at NHY (Deposit), dated: 02.03.2012, received from Deputy 
Chief Engineer, Construction, SWR, Bangalore. 
5) Letter No. ಸಂಕದ; ಸೇಮೈ; ನಾಅ; ರಕೆಸೇ; ಕಿಮೀ 129: 2012-13, dated: 05.07.2012, received from Chief 
Engineer, C & B, (South), PWD, Bangalore. 
Preamble: 


In the letter read at (1) above, Hon'ble MLA, Chamundeshwari Constituency Mysore has requested Government to Construct 
RuB at Km 129/ 900 - 130/ 000 at Naganahalli yard Mysore Taluk and release Rs.2.00 crores to South Western Railway for 
Construction of RuB. 
2. In the letter read at (2) above, The Chief Engineer, Construction! West/SWR, Bangalore has reported that limited height 
RuB is technically feasible at the said location and the approximate cost of the work is Rs.2.00 crores. The work can be taken up by 
Railways on deposit terms and requested to communicate Government approval for Construction of limited height RuB and to bear the 
entire cost of the above work. 
3. In the letter read at (3) above, Government has requested Chief Engineer, SWR, Bangalore and the Chief Engineer, C & B, 
(South), PWD, Bangalore respectively to furnish necessary details regarding the said Construction. 
4. In the letter read at (4) above, The Deputy Chief Engineer, Construction, SWR, Bangalore has submitted the Abstract of the 
Estimate for Rs.1.76 crores for the Construction of limited height RuB at Km. 129/ 900 - 130/ 000 at Naganahalli Yard. 
5. In the letter read at (5) above, the Chief Engineer, Communication and Buildings (South), PWD, Bangalore has reported that 
the Construction of the limited height RuB at Km. 129/ 900 - 130/ 000 at Naganahalli Yard is necessary in the interest of Public. 


6. The proposal has been examined in detail, Hence this order. 
GOVERNMENT ORDER NO.IDD 7 NSW 2012, BANGALORE, DATED: 06-02-2013. 


Under the circumstances explained in the preamble, the Government of Karnataka is pleased to accord administrative 
approval for the Construction of limited height RuB at Km. 129/ 900 - 130/ 000 at Naganahalli Yard, Mysore Taluk at an estimated cost 
of Rs.1.76 crores (Rupees One Crore Seventysix lakhs only) and release of Rs.76.00 lakhs (Rupees Seventysix lakhs only) to South 
Western Railway subject to the following conditions. 


1. Government shall not consider any revised estimate. 
2. Work shall be completed within stipulated time. 


2. The Expenditure shall be met under the Head of Account 5465-01-190-3-04- 211-K-RIDE-RoB/RuB Project Investment 
Fund. 

3. The Chief Executive Officer, K-RIDE, Bangalore is authorized to draw the amount on a payee’s receipt duly countersigned 
by the Under Secretary to Government, IDD, and K-RIDE shall in turn deposit the same with the Financial Advisor and Chief Accounts 
Officer (Construction), SWR, Bangalore. 


4. The South Western Railway shall furnish Utilization Certificate along with Physical Progress report of this work regularly 
without delay. 


೯೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 





5. This order issues in accordance with the financial powers delegated to Principal Secretaries/ Secretaries to Government 
vide G.O No FD/04/TFP/2012, dated: 27-04-2012 and G.O No FD/08/TFP/2012, dated: 4-10-2012. 


By order and in the name of the Governor of Karnataka 
S. J. SAMPATH KUMAR 
Under Secretary to Government, 
PR.414 Infrastructure Development Department 


INFRASTRUCTURE DEVELOPMENT SECRETARIAT 


Sub: Construction of new Railway line between Kadur - Sakaleshpura via Chikmagalur 
administrative approval and release of funds reg. 


Read: 1. G.0.NoIDD 35 NSW 09, dated 24.04.2010. 

2. G.0.NolIDD29 NSW 10, dated 1.6.2010. 

3. G.0. No 100 29 NSW 10, dated 4.12.2010. 

4. G.0. NolIDD 29 NSW 2010, dated 09.02.2011. 

5. G.0. No lIDD 29 NSW 2010, dated 23.05.2011. 

6.  G.0. No 100 29 NSW 2010, dated 22.02.2012. 

7. G.0. No 100 80 NSW 2009, dated 22.03.2012. 

8. Letter No.W.63/ CN/ BNC/ MPIC & UC, dated: 29.05.2012 from the Chief Administrative 
Officer, SWR, Bangalore. 


9. Proceedings of the Cost Escalation Committee Meeting held on 04.06.2012. 
Preamble: 

In the ಆ.ಲಿ read at (1) above, Government of Karnataka has taken up the balance work of Kadur - Sakaleshpura (via- 
Chikmagalur) railway project on 50:50 cost sharing basis between Government of Karnataka & Ministry of Railway. 

2. In the G.O. read at Sl. No. (2) to (6) above, the State Government has released Rs.86.00 crores towards the share of the 
State Government for Kadur -Chikmagalur Railway Project. 

3. In the ಆ.0೦. read at Sl. No. (7) above, Government of Karnataka has constituted a committee under the Chairmanship of 
Principal Secretary to Government, Public Works, Ports and Inland Water Transport Department comprising Railway officers to go into 
the details of reasons for the cost escalation of Railway projects confined to projects on cost sharing basis. 

4. In the letter read at (8) above, the Chief Engineer, SWR, Bangalore has reported that the District Administration 
Chickmagalur has advised for replacement of existing eight numbers of LC’s by Constructing of RoB/RuB’s as per feasibility on safety 
consideration which has been estimated to Rs.31.00 crores and requested to release Rs.20.00 crores at the earliest so that Kadur- 
Chickmagalur can be completed as planned. 


5. In the Proceedings read at (9) above, the Cost Escalation Committee decided as follows: 





Cost in the year 2010 Rs.256.17 crores 





Less: amount already spent by SWR Rs.82.28 crores 


before entering into cost sharing 





Rs.173.89 crores 





Add: RoB / RuB cost as requested by SWR | Rs.32.33 crores 





Rs.206.22 crores 




















Gok share (50%) Rs.103.11 crores 
Already released by GoK Rs.86.00 crores 
Balance to be released Rs.17.11 crores 





7. The proposal of the South Western Railways in respect of Kadur-Chickmagalur New Railway line has been examined in 
detail, and Hence this order. 

GOVERNMENT ORDER NO.IDD 29 NSW 2010, BANGALORE DATED: 06.02.2013. 

Under the circumstances explained in the preamble, Government is pleased to accord administrative approval for Kadur - 
Chickmagalur New Railway Line Project at the revised project cost of Rs.288.50 crore (Rupees two hundred and eightyeight crores and 
fifty lakhs) including eight RoB/RuB’s cost of Rs.32.33 crores. Sanction is also accorded to release of Rs.17.11 crores (Rupees 
Seventeen Crores and eleven lakhs only) to South Western Railway, Bangalore being the part of the share of Government of Karnataka 
subject to the following conditions. 


1. Railways shall freeze the estimated cost at Rs.288.50 crores and to complete the Project. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ೯೦೩ 





2. Any increase in the cost shall be borned by the South Western only and any savings in the above 
estimates shall be remitted to Government of Karnataka. 


3. South Western Railway shall furnish the Utilization Certificate to Government alongwith physical 
progress in km wise. 


4. The amount released shall be utilized for the purpose for which it is released. 
2. The expenditure shall be met under the Head of Account “5465-01-190-3-05(Plan)-422 SCP towards cost sharing for Kadur 
- Chickmagalur railway projects during 2012-13. 


3. The Chief Executive Officer, K-RIDE, Bangalore is authorized to draw the amount on a payee’s receipt duly countersigned 
by Under Secretary to Government, Infrastructure Development Department and K-RIDE shall in turn deposit the same with the 
Financial Advisor and Chief Accounts Officer (Construction), South Western Railway, Bangalore 


4. This order is issued with the concurrence of Finance Department vide Note No. FD 91 Exp-1/13 dated: 31-01-2013. 


By order and in the name of theGovernor of Karnataka 
S. J. SAMPATH KUMAR 
Under Secretary to Government, 


PR.412 Infrastructure Development Department 
INFRASTRUCTURE DEVELOPMENT SECRETARIAT 
Sub: Construction of Kolar - Chickballapura Gauge Conversion railway line project - Release of funds - reg. 
Read: 6.0. No. IDD 35 NSW 09 dated: 24-04-2009 


1 
2 6.0. No. IDD 80 NSW 09 dated: 03-09-2010 
3. 6.0.10. 100 80 NSW 09 dated: 23-02-2011. 
4. G.0. No. IDD 80 NSW 09 dated: 23-05-2011. 
5 G.0. No. IDD 80 NSW 09 dated: 06-02-2012. 
6 6.0. No. IDD 80 NSW 09 dated: 22-03-2012. 
7 Letter No. W63/ CN/ BNC/ Budget! MPIC & UC/ 2012-13, dated: 24-04-2012, from the Chief 
Engineer/ Con/ East, South Western Railway, Bangalore. 


Preamble: 


Railways are one of the most convenient and widely used means of travel in India and also a very critical component in 
logistics. The use of rail network for freight and passenger transport has the potential to reduce road congestion, improve safety, 
improve economic efficiencies and reduce environmental impacts. To increase the rail density in the State, the State Govt had taken 
initiatives to take up rail projects on cost sharing basis (50:50, 2/3° and 1/3° etc.) since 2002. Keeping in view the facts that the 
allocations for railways has to be increased for early commissioning of railway projects, the State Government has decided to undertake 
some of the ongoing railway projects in the state on cost sharing basis. 


2. In G.O. read at (1) above, Government of Karnataka has taken up the balance work of Kolar-Chickballapura gauge 
conversion railway project on 50:50 cost sharing basis between Gok and Railway. This project was sanctioned during 2006-07 and the 
total length of the project is 90 kms & cost of the project is Rs. 287.99 crore. The expenditure incurred by SWR is Rs. 107.83 crore, the 
project has been taken up from 2010-11 onwards on cost sharing basis between Railways and Gok. 


3. In G.O read at (2) to (5) above, Gok has released Rs.90.00 crores towards guage conversion of Kolar -Chikkaballapur 
railway line. 


4. In G.O read at (6) above, Government of Karnataka has constituted a Committee including railway officers under the 
Chairmanship of Principal Secretary to Government, Public Works Department to go into the details of reasons for the cost revision 
(escalation) of railway projects confined to projects on cost sharing basis and decided on the cost revision in the state. 


5. The original cost of the project was estimated at Rs.98.82 crores during 2007. This estimate was revised to Rs.287.93 
crores during 2010 and further revised to Rs.438.391 crores during the beginning of 2012. It was brought to the notice of the Committee 
that at the time of entering into cost sharing arrangement between MoR and Gok w.e.f. 1.4.2010, the Railways had already spent 
Rs.107.83 crores and the balance amount that was to be shared was Rs.180.10 crores as per the 2010 estimate of Rs.287.93 crores. 
(the GoK share worked out to Rs.90.05 crores). 


6. The Cost Escalation Committee recommended to freeze the estimate at Rs.438.91 crores, and also decided that any 
further increase in the cost shall be borne by the Railways only, whereas any savings should be passed on to Gok. The Chief Engineer, 
SWR assured the Committee that the line would be made operational by October 2012 and there will be no escalation further. 
Committee was decided that Government of Karnataka may agree for the revised estimate of Rs.438.91 crores. The share of 
Government of Karnataka is worked out as follows: 


೯೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨, ೨೦೧೩ ಭಾಗ ೧ 








Revised cost as on 31.5.2012 Rs.438.91 crores 





Less amount already spent by SWR Rs.107.83 crores 


Before entering into cost sharing 





Rs.331.08 crores 

















Deduct money spent by NH & SWR Rs.15.00 crores 
Rs.316.08 crores 
50 % share of Gok Rs.158.04 crores 
Gok released already Rs.90.00 crores 
Balance to be released to the project Rs.68.04 crores 














7. The proposal of South Western Railways has been examined in detail and hence this order. 
GOVERNMENT ORDER NO. IDD 80 NSW 2009, BANGALORE DATED: 19-07-2012. 


Under the circumstances explained in the preamble, approval of Government is accorded to the revised estimate cost of Rs. 
438.91 crores (Four Hundred Thirty Eight Lakhs and Ninety one thousand only) and the State share is Rs. 158.04 Crores (One Hundred 
Fifty Eight Lakhs and Four Thousand only) and also Government are pleased to release Rs.20.00 crores (Rupees Twenty Crores only) 
being the part of the share of GoK subject to the following condition. 


a. Kolar - Chikkaballapura Gauge Conversion Railway Line Project shall be completed by 
September 2012 and any increase in the cost of Project shall be borne by the Railways only. 


2. This expenditure shall be met under the Head of Account “5465-01-190-3-05-211 (Plan) New Cost Sharing project 
investments" out of the Budget of Rs.110.75 crore during 2012-13. 


3. The Chief Executive Officer, K-RIDE, Bangalore is authorized to draw the amount on a payee’s receipt duly countersigned 
by the Under Secretary to Government, Infrastructure Development Department and K-RIDE shall in turn deposit the same with the 
Financial Advisor and Chief Accounts Officer (Construction), South Western Railway, Bangalore. 


4. This order is issued with the concurrence of Finance Department vide, Note No.FD 757 Exp-l/ 2012, dated 22-06-2012 and 
6.0. No. FD 04 TFP 2012, dated: 27-04-2012. 


By order and in the name of theGovernor of Karnataka 
S. J. SAMPATH KUMAR 
Under Secretary to Government, 
PR.393 Infrastructure Development Department 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


